ಸಾಗುವಳಿ ಉಪಕರಣಗಳು 





ಎ ವಿ ಜೋಷಿ 
ದಿವಾಕರ 
ಬಿ ಆರ್‌ ಕಾತರಕಿ 





ಪ್ರಕಟಣೆ - 148 


ಸಾಗುವಳಿ ಉಪಕರಣಗಳು 





198s 


ಕನ್ನಡ ಅಧ್ಯಯನ ವಿಭಾ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-56 065 


ಸಾಗುವಳಿ ಉಪಕರಣಗಳು (ಕೃಷಿ ವಿಶ್ವವಿದ್ಯಾನಿಲಯದ ಕದ್ನಡ ಅಧ್ಯಯನ ವಿಭಾಗದಿಂದ 
ಸಿದ್ಧಗೊಂಡು, ಸಂವಹನ ಸಮಿತಿ ಪ್ರಕಾಶಿಶ), ಪ್ರಥಮ ಮುದ್ರಣ 1985, 


ಪ್ರಕಿಗಳು 1000, ಪುಟಗಳು ೪ + 98, ಬೆಲೆ: ಸಾದಾ ಪ್ರಕಿ ರೂ, 15/-, 
ಕ್ಕಾಲಿಕೋ ಪ್ರತಿ ರೂ, 25/- ` 


© ಕೃಷಿ ವಿಶ್ವವಿದ್ಯಾನಿಲಯ್ಕ ಬೆಂಗಳೂರು 


ಮುದ್ರಣ 
ಕೃಷಿ ವಿಶ್ವ ವಿದ್ಯಾನಿಲಯ ಮುದ್ರಣಾಲಯ 
ಹೆಬ್ಬಾಳ, ಬೆಂಗಳೂರು - 560 024 ` 


766-145 


ಕುಲಪತಿಗಳ. ಹಾರೈಕೆ 


ಕನ್ನಡದಲ್ಲಿ ಕೃಷಿ ವಿಜ್ಞಾನ ಸಾಹಿತ್ಯದ ಎರಡನೆಯ ಘಟ್ಟದಲ್ಲಿ ನಾವಿಂದು 
ಇದ್ದೇವೆ, ಈಗಾಗಲೇ ನೂರಕ್ಕೆ ಮಿಕ್ಕಿ ಹೊತ್ತಗೆಗಳು ಪ್ರಕಟಗೊಂಡಿವೆ, ಹತ್ತಾರು 
ಎರಡನೆಯ ಮುದ್ಭಣಗೊಳ್ಳುತ್ತಿವೆ. ಇದು ಈ ಗ್ರಂಥಗಳ ಉಪಯುಕ್ತತೆ ಹಾಗೂ 
ಜನಮೆಚ್ಚುಗೆಯ ದ್ಯೋತಕ. 


ಕೃಷಿ ವಿಜ್ಞಾನಗಳು ಹಲವಾರು, ಅವುಗಳ ವ್ಯಾಪ್ತಿ ಅಪಾರ, ಅವುಗಳ ಮಹತಿ 
ಹೆಚ್ಚಿನದು. ಅವುಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪಡೆದ ಜ್ಞಾನ, ಸಂಪತ್ತು ಒಂದು 
ಮೇರು ಪರ್ವತ. ಅದರ ಪ್ರಯೋಜನ ನಾಡಿಗರಿಗೆ, ನಾಡಿಗೆ ಸಂಪೂರ್ಣವಾಗಿ ಆದಾಗ 
ದೇಶದಲ್ಲಿ ಪುಪ್ಪಿ-ತುಪ್ಪಿ, ಭದ್ರತೆ- ಭವ್ಯತೆ, ಸುಖ-ಶಾಂತಿಗಳು ನೆಲೆಗೊಳ್ಳುತ್ತ ವೆ, 
ಈ ದಿಶೆಯಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಕೃಷಿಯ ಸಂದೇಶ ಹರಡಲನುವಾಗುವ 
ಪ್ರಯತ್ನಗಳು ದೇಃಶಸೇವೆಯ ಮಹತ್‌ ಕಾರ್ಯಗಳು. 


ಒಂದು ದೆಶಕದ ಹಿಂದೆ ಮೊಳೆತ ಪೈರು ಇಂದು ಹುಲುಸಾಗಿ ಬೆಳೆದಿದೆ, ಈ 
ಕಾರ್ಯದ ಮುಖ್ಯ ಹೇತುವಾದ ಕನ್ನಡ ಮಾಧ್ಯಮ ನನಸಾಗಲು ಈ ಬೆಳೆ ಏತಕ್ಕೂ 
ಸಾಲದು. ಎಜ್ಞಾ ನದ ಒಂದೊಂದು ಪ್ರಕಾರಗಳಲ್ಲಿ ನೂರು ನೂರು ಪುಸ್ತ ಕಗಳು 
ಪ್ರಕಟವಾಗಬೇಕು. ಆ ದಿನದ ಮೇಲೆ ಕಣ್ಣಿಟ್ಟು ಸಂಬಂಧಿಸಿದವರೆಲ್ಲರೂ ಉತ್ಸಾಹ 
ದಿಂದ ಕಾರ್ಯ ಮುಂದುವರಿಸಬೇಕೆಂದು ನನ್ನ್ನ ಕಳಕಳಿಯ ಹಾರೈಕೆ, 


ಈಗ ಪ್ರಕಟವಾಗುತ್ತಿರುವ ಸಾಗುವಳಿ ಉಪಕರಣಗಳು ಈ ದಿಶೆಯಲ್ಲಿ 
ಮತ್ತೊಂದು ಹೆಜ್ಜೆ. ಇದರ ಉಪಯೋಗವನ್ನು ಸಂಬಂಧಪಟ್ಟವರೆಲ್ಲ ಮಾಡಿ 
ಕೊಳ್ಳಬೇಕು, 


ಗಾಂಧೀ ಕೃಷಿ ವಿಜ್ಞಾನ ಕೇಂದ್ರ ನಾ. ಗು.ಸೇರೂರ 
ಕೃಷಿ ವಿಶ್ವ ವಿದ್ಯಾನಿಲಯ ಕುಲಪತಿಗಳು 
ಬೆಂಗಳೂರು 560 065 


ಸಂಪಾದಕರ 'ಮಾತು 


ಮಾನವನಿಗೆ ಬೆನ್ನೆಲುಬು ಹೇಗೆ ಮೂಲಾಧಾರಪೋ ಹಾಗೆಯೇ ಬೇಸಾಯಕ್ಕೆ 
ಉಪಕರಣಗಳೂ ಸಹೆ ಮೂಲಾಧಾರ, ಪ್ರತಿಯೊಬ್ಬ ಬೇಸಾಯಗಾರನಿಗೂ ಈ 
ಉಪಕರಣಗಳ ಪರಿಚಯವಿರುವುದು ಅಗತ್ಯ. ಶ್ರೀ ಎ, ವಿ. ಜೋಷಿ, ದಿವಾಕರ ಮತ್ತು 
ಬಿ.ಆರ್‌. ಕಾತರಕಿ ಇವರುಗಳು ಈ ಪುಸ್ತಕದಲ್ಲಿ ಸಾಗುವಳಿ, ನೀರಾವರಿ, ಸಸ್ಮ [ಸಂರಕ್ಷಣೆ 
ಮತ್ತು ಸುಗ್ಗಿಗೆ ಸಂಬಂಧಿಸಿದಂತೆ ಉಪಯುಕ್ತವಾದ ಹಲವು ಉಪಕರಣಗಳೆ ಸೂ 
ಪರಿಚಯ ಮಾಡಿಕೊಟ್ಟ ದ್ದಾರೆ. 


ಈ ಪುಸ್ತಕವನ್ನು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಕೈಷಿ ಎಂಜಿನಿಯರಿಂಗ್‌ 
ಪ್ರಾಧ್ಯಾಪಕರಾದ ಪ್ರೊ.ಆರ್‌.ಎಫ್‌. ಪಾಟೀಲ್‌ರವರು ತಾಂತ್ರಿಕವಾಗಿ ಪರಿಶೀಲಿಸಿದ್ದು, 
ಕನ್ನಡ ಅಧ್ಯಯನ ವಿಭಾಗದ ಸಂಶೋಧನ ಸಹಾಯಕರಾದ ಶ್ರೀಮತಿ ಸಿ.ಕೆ.ಕುಮುದಿನಿ 
ಆವರು ಭಾಷಾಸಂಪಾದನೆ ಮಾಡಿದ್ದು ರೆ. ಬೆರಳ ತ್ಚು ಪ್ರತಿಯನ್ನು ವಿಭಾಗದ 
ಬೆರಳಚ್ಚು ಗಾರರಾದ ಶ್ರೀ ಲಿ.ರ. ದೊಡ್ಡ ರಂಗಯ್ಯ ಅವರು, ಚಿತ್ರಗಳನ್ನು ವಿಭಾಗದ 
ಕಲಾವಿದರಾದ ಶ್ರೀ ಕೆ ವಿದ್ಯುಧರೆಯ್ಯ ಆವರು ಮತ್ತು ಕರೆಡೋದಿಕೆಯನ್ನು ವಿಭಾಗದ 
ಕರಡೋದುಗಾರರಾದ ಶ್ರೀ ಎಂ. ರಮೇಶ'ರೆವರೂ ನಿರ್ವಹಿಸಿದ್ದಾರೆ. ಇವರಿಗೆಲ್ಲ 
ಕೃತಜ್ಞ ತೆಗಳು, 

ಈ ಪುಸ್ತಕ ರೈತರು, ವಿದ್ಯಾರ್ಥಿಗಳು ಮಶ್ತಿತರ ಆಸಕ್ತರಿಗೆಲ್ಲ ಉಪಯ: ಕ್ರ 
ವಾಗುವುದೆಂದು ಆಶಿಸ ಲಾಗಿದೆ, 


a 
ಕನ್ನಡ ಅಧ್ಯಯನ ವಿಭಾಗ , ಎಚ್‌. ಕೆ. ನರಸಿಂಹೇಗೌಡ 
ಗಾನಧೀ ಕ್ರ ಷಿ ವಿಜ್ಞಾ ನ ಕೇಂದ್ರ ಪ್ರಭಾರಿ ಕನ್ನಡ ಸ್ಪ್ರಾಧ್ಯಾಪಕರು ಹಾಗೂ 
ಚಿಂಗಳೂವು 560 065 ಕನ್ನಡ ಅಭಿವೃದ್ಧಿ ಸವಿಂಶಿಯ ಕಾರ್ಯದರ್ಶಿಗಳು 


ಫರಿಂಡಿ 


ಕುಲಪತಿಗಳ ಹಾರೈಕೆ 


ಸಂಪಾದಕರ ಮಾತು 
ಪರಿವಿಡಿ ‘ 
ಪೀಠಿಕೆ 
ಅಧ್ಯಾಯ 1. ಮಣ್ಣು 
2. ಬೇಸಾಯ ಉಪಕರಣಗಳು 
3, ನೀರಾವರಿ ಪದ್ಧತಿಗಳು 
4. ಸಸ್ಕಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 


ಪಾರಿಭಾಷಿಕ ಶಬ್ದಕೋಶ 
ಆಧಾರ ಗ್ರಂಥಗಳು 


iii 


iv 


26 
60 
67 
88 


ಸಾಗುವಳಿ ಉಪಕರಣಗಳು 


ಪೀಠಿಕೆ 


ಕೃಷಿಯಲ್ಲಿ ಬೆಳೆ ಬೆಳೆಸುವಿಕೆ ಪ್ರಾಮುಖ್ಯವಾದ ಕಾರ್ಯ. ಬೆಳೆಗಳನ್ನು ಬೆಳೆ 
ಸಲು ಮಣ್ಣು ಮೂಲವಕಾಧ್ಯಮ. ಮಣ್ಣು ತೆರತೆರನಾಗಿದೆ. ಬೆಳೆಗಳೂ ಕೂಡ 
ಬಗೆಬಗೆಯವುಗಳಾಗಿವೆ. ಯಾವ ಮಣ್ಣಿನಲ್ಲಿ ಯಕಾವ ಬೆಳೆಗಳನ್ನು ಬೆಳೆದರೆ ಹೆಚ್ಚು 
ಪ್ರಯೋಜನವಾಗಂತ್ತದೆ ಎಂಬುದನ್ನು ತಿಳಿದು ಅದಕ್ಕನುಗುಣವಾಗಿ ಬೆಳೆ ಹಂಚಿಕೆ 
ಮಾಡುವುದೇ ವ್ಯವನಾಯದಲ್ಲಿಯ ಪ್ರಮುಖ ಅಂಶ. ಭೂಮಿಯಲ್ಲಿ ಹಾಕಿದ ಬೀಜ 
ಮೊಳೆತು, ದೊಡ್ಡದಾಗಿ ಕೀಟ, ರೋಗರುಜಿನಗಳಿಂದ ಪಾರಾಗಿ, ಫಲಿಸಿ, ಕೃಷಿಕನಿಗೆ 
ಪ್ರತಿಫಲ ದೊರೆಯಬೇಕಾಗಿದ್ದರೆ ಅವನು ಹಾಕಿದ ಬೆಳೆಗೆ ನೈಸರ್ಗಿಕವಾಗಿ ಮಳೆಯಿಂದ, 
ಮಂಜಿನಿಂದ ಇಲ್ಲವೇ ಕೃತ್ರಿಮವಾಗಿ ನಿರ್ಮಿತವಾದ ಅಣೆಕಟ್ಟು, ಕೆರೆಕಾಲುವೆಗಳ 
ಮೂಲಕವಾಗಿ ನೀರಿನ ಪೂರೈಕೆ ವ್ಯವಸ್ಥೆಯಾಗಬೇಕು. ವಿವಿಧ ಮಣ್ಣುಗಳನ್ನು ಬೇರೆ 
ಬೇರೆ ಯತುಗಳಲ್ಲಿ ವಿವಿಧ ಬೆಳೆಗಳಿಗೆ ತಕ್ಕುದಾಗುವಂತೆ, ಸಿದ್ಧ ಪಡಿಸಲು, ಬಿತ್ತನೆ 
ಮಾಡಲು, ಬೆಳೆಗಳಲ್ಲಿ ಮಧ್ಯಂತರ ಸಾಗುವಳಿಮಾಡಲು, ಪೀಡೆಗಳಿಂದ ಬೆಳೆಗಳನ್ನು 
ಸಂರಕ್ಷಿಸಲು, ಸುಗ್ಗಿ ಮಾಡಲು ಹಲವಾರು ಉಪಕರಣಗಳು ಅವಶ್ಯವಿದೆ. ಇವು 
ಗಳನ್ನೇ ಸಾಮಾನ್ಯವಾಗಿ ಕೃಷಿ ಉಪಕರಣಗಳೆಂದು ಕರೆಯುತ್ತೇವೆ. ಇವುಗಳ ಜ್ಞಾನ 
ಮಾಡಿಕೊಳ್ಳಲು ವಿವಿಧ ಮಣ್ಣುಗಳ ಪರಿಚಯ ಮಾಡಿಕೊಳ್ಳುವುದು ಅವಶ್ಯವಿದೆ. . 
ಅದಕ್ಕನುಗುಣವಾಗಿ ಪ್ರಾರಂಭದ ಒಂದು ಅಧ್ಯಾಯದಲ್ಲಿ ಮಣ್ಣನ್ನು ಕುರಿತ ಸಂಕ್ಷಿಪ್ತ 
ವಿವರಣೆ ನೀಡಿದೆ, 


ಅಧ್ಯಾಯ 1 
ಮಣು 


ನಾವು ನಿತ್ಯಪೂ ನೋಡುವ ಮಣ್ಣಿನ ಬಗ್ಗೆ ಯೋಚಿಸಿದಾಗ, ಮಣ್ಣು 
ಎಂದರೇನು, ಮಣ್ಣಿನ ಉಗಮ, ಉಪಯೋಗ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ 
ಕುತೂಹಲ ಉಂಟಾಗುತ್ತದೆ. ಇವುಗಳ ಬಗ್ಗೆ ತಿಳಿಯುವುದು ಅವಶ್ಯಕ. 

"ಮಣ್ಣು ವಿವಿಧ ಪ್ರಮಾಣದ ಖನಿಜ ಪದಾರ್ಥಗಳಿಂದಲೂ ಕೊಳೆಯುತ್ತಿರುವ 
ಸಾವಯವ ವಸ್ತುಗಳಿಂದಲೂ ಪದರು ರೂಪದಲ್ಲಿ ಸಂಘಟನೆಯಾದ ನೈ ೈಸರ್ಗಿಕ ವಸ್ತು. 
ಇದು ಭೂಮಿಯ ಮೇಲೆ ತೆಳುವಾದ ಪದರಿನಂತೆ ಇರುತ್ತದೆ. ನೀರು ಮತ್ತು 
ಗಾಳಿ ಹದವಾದ ಮಟ್ಟದಲ್ಲಿದ್ದಾಗ ಸಸ್ಮಕ್ಕೆ ಆಧಾರವಾಗಿರುವುದರ ಜೊತೆಗೆ, 
ಅದಕ್ಕೆ ಪೋಷಣೆಯನ್ನೂ ಒದಗಿಸುತ್ತೆದೆ' ಎಂದು ಬಕ್‌ಮನ್‌ ಮತ್ತು ಬ್ರ್ಯಾಡಿ 
ವಿವರಿಸಿದ್ದಾರೆ. 


ನಾವು ವಾಸಿಸುವ ಪೃಥ್ವಿಯು ಶಿಲಾವಸ್ತುಗಳಿಂದ ರೂಪುಗೊಂಡಿದೆ. ಕೆಳಗಿನ 
ಅನಿಲರೂಪದ ವಾತಾವರಣವನ್ನು ಬಿಟ್ಟರೆ, ನೀರು ಮತ್ತು ನೆಲ ಪೃಥ್ವಿಯ ಮೇಲ್ಮೈ 
ಸ್ವರೂಪವನ್ನು ನಿರ್ಧರಿಸುತ್ತವೆ. ವಿಶ್ವದ ಶೇಕಡಾ 71 ಭಾಗವು ಸಾಗರಗಳಿಂದ 
ಮತ್ತು ಶೇಕಡಾ 29 ಭಾಗ ಶಿಲೆಗಳಿಂದ ಕೂಡಿದೆ. ಶಿಲೆಗಳಿಂದ ಕೂಡಿದ ಭಾಗವು 
ವಿವಿಧ ರೀತಿಯ ಖನಿಜ ಸಂಯೋಜನೆಗಳನ್ನು ಹೊಂದಿದೆ. ಅದರಲ್ಲಿ ವಂಣ್ಣು ಸೇರಿದೆ. 
ಶಿಲೆಗಳು ವಿವಿಧ ಖನಿಜಗಳ ರಾಶಿಯೆಂದು ಹೇಳಬಹುದು. ಚಿನ್ನ, ಬೆಳ್ಳಿ, ಕಬ್ಬಿಣ, 
ಮ್ಯಾಂಗನೀಸ್‌, ನಿಕ್ಕಲ್‌ ಮತ್ತು ಇನ್ನೂ ಅನೇಕ ಲೋಹಗಳು ಖನಿಜಗಳಲ್ಲಿ 
ಸೇರುತ್ತವೆ. 


ಕ 
ನಿಸರ್ಗದಲ್ಲಿ ಸದಾ, ನಡೆಯುತ್ತಿರುವ ಕಾರ್ಯಗಳಿಂದ ಈ ಶಿಲೆಗಳು ಶಿಥಿಲ 
ಗೊಂಡು ಚೂರುಚೂರುಗಳಾಗಿ ಒಡೆದ ಪರಿವರ್ತಿತ ಪದಾರ್ಥವೇ ಮಣ್ಣು. 
ಮಣ್ಣು ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನೊದಗಿಸುತ್ತದೆ. ಆದ್ದರಿಂದಲೇ 
ಬೆಳೆಗಳನ್ನು ಬೆಳೆಯಲು ಮಣ್ಣು ಒಂದು ಅತ್ಯವಶ್ಯ ಆಧಾರವಾಗಿದೆ. 


ಶಿಲೆಗಳನ್ನು ಅವುಗಳ ರಚನೆಗನುಗುಣವಾಗಿ (1) ಆಗ್ಲಿ ಶಿಲೆ, (2) ಜಲ ಶಿಲೆ, 
(3) ರೂಪಾಂತರ ಶಿಲೆಗಳೆಂದು ಮೂರು ಮುಖ್ಯ ಪಂಗಡಗಳಾಗಿ ವಿಂಗಡಿಸಲಾಗಿದೆ: 


4 | ಸಾಗುವಳಿ ಉಪಕರಣಗಳು 


ಅಗ್ನಿಶಿಲೆ 

ಈ ಶಿಲೆಗಳು ಲಾವಾರಸವು ಘನೀಕರಿಸುವುದರಿಂದ ಉಂಟಾಗುತ್ತವೆ. ಶಿಲಾ 
ರಸವು ಭೂಮಿಯಂ ಒಳ ಅಥವಾ ಹೊರಭಾಗದಲ್ಲಿ ತಣ್ಣಗಾಗಿ, ಫನೀಕೃತವಾದಾಗ 
ಉಂಟಾಗುವ ಶಿಲೆಗಳಿಗೆ ಅಗ್ನಿಶಿಲೆಗಳಿಂದು ಹೆಸರು, 


ಜಲಶಿಲೆ 

ಆಗ್ನಿ ಶಿಲೆಗಳು ನೈಸರ್ಗಿಕ ಶಕ್ತಿಗಳಿಂದ ಪುಡಿಯಾಗಿ ಒಂದಿಲ್ಲೊಂದು ರೀತಿಯಲ್ಲಿ 
ನೀರಿನ ಪ್ರಭಾವದಿಂದ ಉಂಟಾಗುವ ಶಿಲೆಗಳಿಗೆ "ಜಲಶಿಲೆ'ಗಳೆನ್ನುತ್ತಾರೆ. ಕಲ್ಲುಬಂಡೆ 
ಗಳು ಒಡೆದು ಪರಿಣಾಮವಾಗಿ ಉಂಟಾಗುವ ಕಲ್ಲು ಚೂರುಗಳು ಹಾಗೂ ಅದರ ಕಣ 
ಗಳು ನೀರಿನ ಜೊತೆಗೆ ಹರಿದುಬಂದು ಸಂಗ್ರಹವಾಗುವುದರಿಂದ ಶಿಲೆಯ ಅನೇಕ 
ಪದರುಗಳು ಉಂಟಾಗುತ್ತವೆ. ಆದುದರಿಂದ, ಇವುಗಳಿಗೆ, ಪದರು ಶಿಲೆಗಳಿಂತಲೂ 
ಕರೆಯುವರು. 


ರೂಪಾಂತರಿತ ಶಿಲೆ 

' ಅಗ್ನಿಶಿಲೆಗಳು ಮತ್ತು ಪದರುಶಿಲೆಗಳು ಅನೇಕವೇಳೆ ಶಾಖ ಮತ್ತು ಒತ್ತಡ 
ಗಳಿಂದಾಗಿ ಸಂಪೂರ್ಣವಾಗಿ ಬದಲಾವಣೆಹೊಂದುತ್ತವೆ. ಹೀಗೆ ರೂಪಾಂತರವಾದ 
ಶಿಲೆಗಳಿಗೆ "ರೂಪಾಂತರಿತ' ಶಿಲೆಗಳಿಂದು ಹೆಸರು. 


ಮಕ್ಕೆನ ರಚನೆ 


ಶಿಲೆಗಳು ಸಾಮಾನ್ಯವಾಗಿ ನೀರು, ಗಾಳಿ, ಹಿಮ ಮತ್ತು ಶಾಖದ ಪರಿಣಾಮ 
ವಾಗಿ ಕ್ರಮೇಣ ಶಿಥಿಲವಾಗುತ್ತ ಹೋಗುತ್ತವೆ. ಈ ರೀತಿ ಶಿಥಿಲವಾಗಿ ಪರಿವರ್ತನೆ 
ಗೊಂಡ ಶಿಲಾವಶೇಷವೇ ಮಣ್ಣು . ಮೂಲಬಂಡೆಗಳು ಭೌತಿಕ, ರಾಸಾಯನಿಕ ಹಾಗೂ 
ಜೈವಿಕ ಕ್ರಿಯೆಗಳ ಮೊಲಕ ಪರಿವರ್ತನೆ ಹೊಂದುವುದರಿಂದ ಮಣ್ಣಿನ ರಚನೆ 
ಯಾಗುತ್ತದೆ. 
ಭೌತಿಕ ಕ್ರಿಯೆ 

ಭೌತಿಕ ಪರಿವರ್ತನೆಗೆ ಈ ಕೆಳಗಿನ ಶಕ್ತಿಗಳಂ ಕಾರಣವಾಗಿವೆ : 

1. ಶಾಖ: ಶಾಖದಿಂದ ಶಿಲೆಗಳಲ್ಲಿರುವ ಖನಿಜಾಂಶಗಳು ವಿಕಸನಗೊಳ್ಳು 
ವುದರಿಂದಾಗಿ ಬಂಡೆಗಳು ಚೂರುಚೂರಾಗಿ ಒಡೆಯುತ್ತವೆ. 


2. ನೀರು: ರಭಸದ ಮಳೆಯ ಹನಿಗಳು ಬಂಡೆಗಲ್ಲುಗಳ ಮೇಲೆ ಬಿದ್ದಾಗ 
ಸಡಿಲವಾಗಿರುವ ಕಣಗಳು ಶಿಲೆಗಳಿಂದ ದೂರ ಸಿಡಿಯುತ್ತವೆ. ನೀರು, ಅದರಲ್ಲೂ 
ಹರಿಯುವ ನೀರು ಶಿಲೆಗಳನ್ನು ವಿಭಜಿಸುವಲ್ಲಿ ಬಹಳ ಪರಿಣಾವಂಕಾರಿ. ಹರಿಯುವ 


ಮಣ್ಣು 5 


ನೀರು ಬಂಡೆಗಳೆ ಬಿಡಿಕಣಗಳನ್ನೂ ಸ್ಕಾ ಪಲ್ಪಟಗೊಳಿಸುವ ಅಥವಾ ಸಾಗಿಸುವ 
ಶಕ್ತಿಯನ್ನು ಹೊಂದಿವೆ; ಕಣಗಳನ್ನು ಸಾಧನವನ್ನಾಗಿಟ್ಟುಕೊಂಡು ಅದು ಬಂಡೆಗಳಿಗೆ 
ಅಪ್ಪಳಿಸಬಹುದು. ಹೀಗೆ ಅಪ್ಪಳಿಸುವುದರಿಂದ ಮಣ್ಣಿನ ಕಣಗಳು ನೀರಿನ ಜೊತಿಗೆ 
ಹರಿದುಹೋಗುತ್ತವೆ. ಅಲ್ಲದೆ, ಚಳಿಗಾಲದಲ್ಲಿ ನೀರು ಹೆಪ್ಪುಗಟ್ಟುವುದರಿಂದ ಕಲ್ಲಂ 
ಬಂಡೆಗಳಂ ಬಿರುಕುಬಿಟ್ಟು ಕಲ್ಲಿನ ಕಣಗಳನ್ನು "ಬಂಡೆಗಳಿಂದ ಬೇರ್ಪಡಿಸುತ್ತವೆ. ಬಂಡೆ 
ಗಳ ಮೇಲೆ ನೀರು ಹರಿಯುವಾಗ ದ್ರಾವಣ, ಉತ್ಕರ್ಷಣೆ, ಇಂಗಾಲಿ:ಕರಣ 
ಮುಂತಾದ ರಾಸಾಯನಿಕ ಬದಲಾವಣೆಗಳುಗುತ್ತವೆ. ಇದರ ಪರಿಣಾಮವಾಗಿ 
ಶಿಲೆಗಳು ವಿಭಜನೆಗೊಳು ತವೆ. ಈ ಕಾರಣಗಳಿಂದಾಗಿ ನೀರು ಶಿಲೆಗಳ ವಿಭಜನೆಗೆ 
ಅತ್ಯಂತ ಪ್ರಭಾವಶಾಲಿಯಾದ ಶಕ್ತಿ ಎಂದು ಪರಿಗಣಿಸಲಾಗಿದೆ. 


3. ಗಾಳಿ; ಗಾಳಿಯು ಶಿಲೆಯ ಬಿಡಿಕಣಗಳನ್ನು ಹೊತ್ತುಕೊಂಡು ಹೋಗ 
ಬಲ್ಲದು. ವೇಗವಾಗಿ ಗಾಳಿ ಬೀಸುವಾಗ ಈ ಕಣಗಳು ಬಂಡೆಗಳ ತೆರೆದ ಮೇಲ್ಮೈ 
ಗಳಿಗೆ ಬಲವಾಗಿ ಅಪ್ಪಳಿಸುತ್ತವೆ. ಪರಿಣಾಮವಾಗಿ ಬಂಡೆಗಳು ಸವೆಯುತ್ತವೆ. 
ಜೊತೆಗೆ ಗಾಳಿಯಂಲ್ಲಿರುವ' ತೇವಾಂಶವು ಬಂಡೆಗಳ ಖನಿಜಗಳಮೇಲೆ ವರ್ತಿಸಿ 
ಅವುಗಳನ್ನು ವಿಭಜಿಸುತ್ತವೆ. ಹೀಗೆ ಗಾಳಿಯೂ ಕೂಡ ಶಿಲೆಗಳ ವಿಭಜನೆಗೆ 
ಕಾರಣವಾಗಿದೆ. 


ರಾಸಾಯನಿಕ ಕ್ರಿಯೆ 

ರಾಸಾಯನಿಕ ಪರಿವರ್ತನೆಯು ದ್ರಾವಣ, ಜಲವಿಶ್ಲೇಷಣೆ, ಇಂಗಾಲೀಕರಣ, 
ಉತ್ಕರ್ಷಣ ಮತ್ತು ಅಪಕರ್ಷಣಗಳಿಂದೆ ಉಂಟಾಗುತ್ತದೆ. ಅಲ್ಲದೆ ವಾತಾವರಣ 
ದಲ್ಲಿಯ ಆಮ್ಲಜನಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್‌ ಮುಂತಾದ ಅನಿಲಗಳು 
ಬಂಡೆಗಳ ಮೇಲೆ ರಾಸಾಯನಿಕ ಕ್ರಿಯೆ ನಡೆಸುವುದರಿಂದೆ ಕಲ್ಲುಗಳು ಪುಡಿಯಾಗುತ್ತವೆ. 

1. ದ್ರಾವಣ: ನೀರನ್ನು `ಯುನಿವರ್ಸಲ್‌ ಸಾಲ್ವೆಂಟ್‌' ಎಂದು ಕರೆಯು 
ತ್ತಾರೆ. ಸಾಮಾನ್ಯವಾಗಿ ಎಲ್ಲ ಕ್ಷಾರೀಯ ಮತ್ತು ಪ್ರತ್ಯ್ಕಾವ್ಲೀಯ ವಸ್ತುಗಳನ್ನು 
ತನ್ನಲ್ಲಿ ಕರಗಿಸಿಕೊಳ್ಳುವ ಶಕ್ತಿ ನೀರಿನಲ್ಲಿದೆ: ನೀರಿಂದಾಗುವ ಪರಿವರ್ತನೆಯ ಮುಖ್ಯ 
ವಾಗಿ ರಾಸಾಯನಿಕವಾಗಿರುತ್ತದೆ. ನೀರಿನಲ್ಲಿ ಕರಗುವ ಜಿಪ್ಸಮ್‌, ಸುಣ್ಣದಕಲ್ಲು 
ಮುಂತಾದವುಗಳು ಇಂಗಾಲದ ಡೈಆಕ್ಸೈಡ್‌, ಇಂಗಾಲಾಮ್ಲಗಳ ಸಮ್ಮುಖದಲ್ಲಿ 
ರಾಸಾಯನಿಕ ಕ್ರಿಯೆಗೊಂಡು ವಿಭಜನೆಗೊಳ್ಳುತ್ತವೆ. ಪೊಟ್ಕಾಸಿಯವ್‌; ಸೋಡಿ 
ಯವರ್‌, ಕ್ಯಾಲ್ಸಿಯವರ. ಮೆಗ್ನೀಸಿಯಮ್‌, ಮುಂತಾದ ಸಂಯುಕ್ತ ವಸ್ತುಗಳನ್ನು 
ನೀರು ತನ್ನಲ್ಲಿ ಕರಗಿಸಿಕೊಂಡು ಶಿಲೆಗಳ ಮೇಲೆ ಪ್ರತಿಕ್ರಿಯೆಯನ್ನುಂಟುಮಾಡಿ ಶಿಲೆ. 
ಗಳಿಂದ ಖನಿಜಗಳನ್ನು ಬೇರ್ಪಡಿಸುತ್ತದೆ. ಇದರಿಂದಾಗಿ ಬಂಡೆಗಳು ವಿಭಜನೆಗೊಂಡು 
ಮಣ್ಣಿನ ರಚನೆಗೆ ಕಾರಣವಾಗುತ್ತವೆ, 


6 - ಸಾಗುವಳಿ ಉಪಕರಣಗಳು 


2. ಜಲವಿಶ್ಲೇಷಣೆ: ನೀರು ಮತ್ತು ಲೋಹಗಳ ವಿನಿಮಯದಿಂದ 
ಲೋಹಗಳ ಹೈಡ್ರಾಕ್ಸೈಡ್‌ಗಳು ಉತ್ಪತ್ತಿಯಾಗುತ್ತವೆ. ಈ ಕ್ರಿಯೆಗೆ ಜಲವಿಶ್ಲೇಷಣೆ 


ಲಲ 
ಎಂದು ಹೆಸರು. 


ಉದಾ: (1) Na20+H;02Na0H 


(2) Ca0+H0 Ca(OH) 
(3) 3Fe+4H.0 —Fes0, + 4H, 


ಈ ವಿಶ್ಲೇಷಣೆ ಕ್ರಿಯೆಯು ಮಳೆ, ಭೂಮಿಯ ಮಟ್ಟ, ಮೇಲ್ಮೈಲಕ್ಷಣ, 
ಶಿಲೆಗಳ ರಚನೆ ಮಂಂತಾದುವುಗಳನ್ನವಲಂಬಿಸಿ ನಡೆಯುತ್ತದೆ. 


3. ಇಂಗಾಲೀಕರಣ: ಈ ಕಾರ್ಯವು ಜಲವಿಶ್ಲೇಷಣೆಯ ಜೊತೆಗೂಡಿ 
ನಡೆಯುತ್ತಿರುತ್ತದೆ. ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್‌, ಮಣ್ಣಿನಲ್ಲಿಯ 
ಇಂಗಾಲದ ಡೈಆಕ್ಸೈಡ್‌ಗಳು ಮಳೆಗಾಲದಲ್ಲಿ ನೀರಿನೊಡನೆ ಸಂಯೋಗಗೊಂಡು 
ಇಂಗಾಲಾಮ್ಲವಾಗುತ್ತವೆ. ಈ ಇಂಗಾಲಾಮ್ಲವು ಲೋಹಗಳೊಡನೆ ವರ್ತಿಸಿ 


ಕಾರ್ಬೊನೇಟ್‌ ಮತ್ತು ಬೈಕಾರ್ಬೊನೇಟುಗಳು- ಉಂಟಾಗುತ್ತವೆ. 


ಉದಾ: 7೪೩೮೦ + HC0,=Na(HCO); 
(ಇಂಗಾಲಾಮ್ಲ) (ಸೋಡಿಯಂ ಬೈಕಾರ್ಬೊನೇಟ್‌) 


ಇವು ಶುಷ್ಕಪ್ರದೇಶದ ಕೆಳಮಣ್ಣಿನಲ್ಲಿ ಸಂಗ್ರಹವಾಗುತ್ತವೆ. ಆದರೆ ಹೆಚ್ಚು 
ಮಳೆಯಾಗುವ ವಂಲೆನಾಡಿನಂಥ ಪ್ರದೇಶದಲ್ಲಿ ಕಾರ್ಬೊನೇಟುಗಳು ಸೋರಿಹೋಗು 
ತ್ತವೆ. 


4. ಉತ್ಕರ್ಷಣೆ: ವಾತಾವರಣದಲ್ಲಿಯ ಆವ್ಲಿಜನಕವು ಅನೇಕ ಲೋಹ 

ಗಳೊಡನೆ ಕೂಡಿಕೊಂಡು ನೀರಿನಲ್ಲಿ ಕರಗುವ ಆಕ್ಸೈಡುಗಳನ್ನುಂಟುಮಾಡುತ್ತದೆ. ಈ 

_ ಆಕ್ಸೈಡುಗಳಂ ನೀರಿನಲ್ಲಿ ಕರಗಿ ಖನಿಜಾಂಶಗಳಿರುವ ಬಂಡೆಗಳೊಡನೆ ಪ್ರತಿಕ್ರಿಯೆನಡೆಸಿ 

ಖನಿಜಗಳನ್ನು ಬೇರ್ಪಡಿಸುತ್ತವೆ. ಹೀಗೆ ಖನಿಜಗಳನ್ನು ಕಳೆದುಕೊಂಡ ಬಂಡೆಗಳಂ 
ದುರ್ಬಲವಾಗಿ ವಿಭಜನೆಗೊಳ್ಳುತ್ತವೆ. 


ಉದಾ; (1) 21(8-- ೦2110 
(2) 2Fe+30~Feg0,; 
(3) 2A1+30=A140; 


ಮಣ್ಣು 7 
ಜೈವಿಕ ಕ್ರಿಯೆ 

ಸಸ್ಯಗಳು, ಗುಡ್ಡ ಗಾಡುಗಳಲ್ಲಿ ಬಂಡೆಗಲ್ಲುಗಳ ನಡುವೆ ಸೀಳಿರುವ ಭಾಗದಲ್ಲಿ 
ಬೆಳೆಯುತ್ತಿರುತ್ತವೆ. “ವು ಬೆಳೆದಂತೆ ಬಂಡೆಗಲ್ಲೂಗಳನ್ನು ಹೆಚ್ಚಾಗಿ ವಿಭಜಿಸುತ್ತವೆ. 
ಅಲ್ಲದೆ, ಸಸ್ಯಗಳು ಮಣ್ಣಿಗೆ ಫಲವತ್ತತೆಯನ್ನು ತಂದುಕೊಡುತ್ತವೆ. ಉದಾಹರಣೆಗೆ 
ಎರೆಹುಳು, ಇಲಿ, ಇರುವೆಗಳಂಥ ಪ್ರಾಣಿಗಳು ಕೆಳಮಣ್ಣನ್ನು ಮೇಲೆತರುವುದರ 
ಜೊತೆಗೆ ಪುಡಿಮಾಡಿ ಮಣ್ಣಿನ ರಚನೆಗೆ ಸಹಾಯವಾಗುತ್ತವೆ. ಸಸ ಗಳು ಮತ್ತು 
ಪ್ರಾಣಿಗಳು ಸತ್ತಮೇಲೆ ಅವೆ ಭೂಮಿಯಲ್ಲಿ ಕೊಳೆತು ಮಣ್ಣಿ ಗೆ ಸಾವಯವ ಪದಾರ್ಥ 
ದೊರಕಿ ಮಣ್ಣು ಶಕ್ತಿಯುತಪಾಗಂತ್ತದೆ. 


ಹೀಗೆ ಸಸ್ಯ ಹಾಗೂ ಪ್ರಾಣಿಗಳೂ ಕೂಡ ವಿಭಜನೆ ಮತ್ತು ಮಣ್ಣಿನ ರಚನೆಯಲ್ಲಿ 
ಸಹಕಾರಿಯಾಗುತ್ತ'ವೆ. - 


| \ 
RS | ಮಣ್ಕೆನ ಬಗೆಗಳು 


ಭಾರತದಲ್ಲಿ ಮಣ್ಣುಗಳನ್ನು 1. ಕೆಂಪು ಮಣ್ಣುಗಳು, 2. ಜಂಬಿಟ್ಟಿಗೆ 
(ಲ್ಯಾಟರೈ ಟ್‌) ಮಣ್ಣುಗಳು, 3, ಕಪ್ಪಮಣ್ಣು ಗಳು ಮತ್ತು 4. ಮೆಕ್ಕಲು 
ಮಣ್ಣುಗಳು ಎಂದು ವಿಭಾಗಿಸಬಹುದು. 


1. ಕೆಂಪು ಮಣ್ಣುಗಳು 


ಈ ಮಣ್ಣುಗಳು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿರುವುದು ಕಂಡಂಬರುತ್ತದೆ. 
ಇದು ಕೆಂಪು ಮರಳು ಮಣ್ಣು, ಅಗ್ನಿಶಿಲೆ ಮತ್ತು ನೈಸಿಕ್‌ ಶಿಲೆಗಳಿಂದ ರೂಪುಗೊಂಡಿದ್ದು 
ಉಳಿದ ಕೆಲವು ಕೆಂಪು ಮಣ್ಣುಗಳು ಮರಳು, ಶಿಲೆ ಹಾರ್ನ್‌ಬ್ಲೆಂಡ್‌, ಮೈಕಾ, 
ಶಿಸ್ಟ್ಸ್‌, ಆಮ್ಲ ಟ್ರ್ಯಾಪ್‌, ಕ್ವಾರ್ಟ್ಸ್ಫೆಟ್‌ ಮತ್ತು ಜೇಡಿ ಪದರುಗಲ್ಲುಗಳಿಂದ 
ಆಗಿವೆ. ಇದಂ ಪೂರ್ವತೀರದಲ್ಲಿ ಉದ್ದಕ್ಕೂ ಈಶಾನ್ಯದಲ್ಲಿ ಅಸ್ಸಾಮಿನಲ್ಲೂ 
ಆವರಿಸಿದೆ. ಪೂರ್ವ ಮಧ್ಯಭಾರತದಲ್ಲಿ ಕೆಂಪು ಮಣ್ಣಿ ದೆ. ಇವುಗಳ ಕಣಗಾತ್ತ 
ರಚನೆಯಲ್ಲಿ ತುಂಬಾ ವ್ಯತ್ಯಾಸವಿದ್ದು ಮರಳು, ಗೋಡು, ಜೇಡಿ-ಹೀಗೆ ಮಣ್ಣು 
ವಿವಿಧ ಕಣಗಾತ್ರ ರಚನೆಯುಳ್ಳ ಕೆಂಪು ಮಣ್ಣುಗಳನ್ನು ನೋಡಬಹುದು. 


ಕೆಂಪು ಮಣ್ಣಿ: ನಲ್ಲಿ ಕೆಂಪುಗೋಡು ಮತ್ತು, ಕೆಂಪು ಮರಳು ಮಣ್ಣು ಎಂದು 
ಎರಡು ಉಪವಿಭಾಗೆಗಳಿವೆ. 

ಕೆಂಪು ಗೋಡು ಮಣ್ಣು ನೈಸಿಸ್‌, ಚಾರ್ಲೋಕೈೈಟಿಸ್‌, ಡೈಯಂರೈಟ್ಸ್‌ 
ಮುಂತಾದ ಶಿಲೆಗಳ ಶಿಥಿಲತೆಯಿಂದಾಗಿದ್ಲಿ ಹೆಚ್ಚು ಜೇಡಿ ಖನಿಜಗಳನ್ನೂ ಕಡಮೆ 


8 ಸಾಗುವಳಿ ಉಪಕರಣಗಳು 


ಆಮ್ಲಕಾರಣ ಸಿಲಿಕಾ ಆಂಶವನ್ನೂ ಹೊಂದಿರುತ್ತದೆ. ' ಕೆಲವುವೇಳೆ ಈ ಮಣ್ಣುಗಳಲ್ಲಿ 
ಸುಣ್ಣ ಹರಳುಗಳೂ ಇರುವುದುಂಟು. ಈ ಮಣ್ಣುಗಳ [1] 7.0ರ ಸಮಾಪ 
ದಲ್ಲಿರುತ್ತದೆ. 


ಕೆಂಪು ಮರಳು ಮಣ್ಣು ಆಗ್ನಿಶಿಲ್ಲೆ ಗ್ರಾನೈಟ್‌, ನೈಸ್‌, ಕ್ವಾರ್ಟ್ಸ್ಮಿಟ್‌ 
ಮತ್ತು ಮರಳಂ ಶಿಲೆಗಳಿಂದ ರೂಪುಗೊಂಡಿರುತ್ತವೆ. ಒರಟು ಮರಳಿನ ಅಂಶ 
ಹೆಚ್ಚಾಗಿದ್ದು ಜೇಡಿ ಖನಿಜಗಳು, ಕೆಂಪು ವಿಮೊನೈಟ್‌, ಹಳದಿ ಲಿಮೊನೈಟ್‌, ಮಂತಾದ 
ಕಬ್ಬಿಣದ ಆಕ್ಸೈಡಂಗಳಿಂದ ಕೂಡಿದ್ದು ಕೆಂಪು ಅಥವಾ ಕೆಂಪುಹಳದಿ ಬಣ್ಣ ಹೊಂದಿರು 
ತ್ತವೆ. ಹಳದಿ ಮಣ್ಣು ಜಲವಿಮುಕ್ತವಾದಾಗ ಕೆಂಪಾಗುತ್ತದೆ. ಕಬ್ಬಿಣದ ಗ್ರಾವೆಲ್‌ 
ಈ ಮಣ್ಣುಗಳಲ್ಲಿ ಸಾಮಾನ್ಯ. ಈ ಮಣ್ಣುಗಳ ಜೇಡಿಖನಿಜ ವಖ್ಯವಾಗಿ ಕೆಯೊಲಿ 
ಸೈಟ್‌ ಮತ್ತು ಇಲೈಟ್‌ಗಳಿಂದ ಕೂಡಿರುತ್ತದೆ. pಗೆ ಆಮ್ಲಗತಿಯಲ್ಲಿದ್ದು, 4.5 
ರಿಂದ 6.5ರ ಆಂತರದಲ್ಲಿರುತ್ತದೆ, 


2. ಜಂಬಿಟ್ಟಿಗೆ(ಲ್ಯಾಟರೈಟ್‌) ಮಣ್ಣುಗಳು 
ಇವು ಕೆಂಪು ಇಲ್ಲವೇ ಹಳದಿಗೆಂಪು ಬಣ್ಣದವು. ಲ್ಯಾಟರೈಟ್‌ ಕಲ್ಲುಗಳಿಂದ 
ವಿಘಟನೆಯಾದ ವಸ್ತುವಿನಿಂದ ಕೂಡಿರುವ ಮಣ್ಣಿಗೆ ಲ್ಯಾಟರಿಟಿಕ್‌ ಅಥವಾ 
ಜಂಬಿಟ್ಟಿಗೆ ಮಣ್ಣು ಎಂದು ಹೆಸರು. ಇವು ರಚನೆಯಲ್ಲಿ ಜೇನುಗೂಡನ್ನು ಹೋಲು 
ತ್ತವೆ, ' ದಟ್ಟ: ವಾಗಿರಬಹುದು ಅಥವಾ ಕಬ್ಬಿಣ ವಸ್ತುವಿನ ಸಣ್ಣ ಸಣ್ಣ ಗಂಟುಗಳ 
ಸಡಿಲ ಮೊತ್ತವಾಗಿರಬಹುದೆ. ಈ ಮಣ್ಣು ಗಳಲ್ಲಿ ಮೂಲಜೇದಿ ಖನಿಜಗಳಲ್ಲದಿರು 
ವುದರಿಂದ ನಮ್ಯತೆ, ಜಿಗುಟು, ಕಂಗ್ಳು ವುದು, ಪ್ರತ್ಯಾಮ್ಲ ವಿನಿಮಯ ಮುಂತಾದ 
ಜೇಡಿಯ ಗಂಣಗಳಿರುವುದಿಲ್ಲ. 


3. ಕಪ್ಪುಮಣ್ಣುಗಳು 


ವಿಶಿಷ್ಟ ರೀತಿಯೆ ಕಪ್ಪು ಬಣ್ಣ ವುಳ ವಂಣ್ಣುಗಳು ಭಾರತದ ಮಧ್ಯ ಮತ್ತು 
ದಕ್ಷಿಣ ವಧ್ಯಭಾಗಗಳಲ್ಲಿವೆ. ಬಣ್ಣ ದಟ್ಟಕಂದಿನಿಂದ ಅಚ್ಚಗಪ್ಪಿನವರೆಗಿರುತ್ತದೆ. 
ಸಾಮಾನ್ಯವಾಗಿ ಜೇಡಿ ಅಂಶ ಹೆಚ್ಚಿದ್ದು ಶೇಕಡಾ 40-100ರವರೆಗಿರುತ್ತದೆ. ಮಣ್ಣು 
ಒದ್ದೆಯಾಗಿದ್ದಾಗ ನಮ್ಮವಾಗಿದ್ದು ಜಿಗಟಾಗಿರುತ್ತದೆ. ಒಣಗಿದಾಗ ತುಂಬಾ ಗಟ್ಟೆ 
ಯಾಗಿರುತ್ತದೆ, ಜೇಡಿ ಮಾಂಟ್‌ಮಾರಿಲ್ಲೊನೈಟ್‌ ಖನಿಜದಿಂದ ಕೂಡಿರುತ್ತದೆ, 
ಇದರಿಂದಾಗಿ ತೇವ ವೃತ್ಕಾಸವಾದಂತೆ, ಮಣ್ಣುಗಳೂ ಉಬ್ಬಿತಗ್ಗಿ ಆಳವಾದ ಬಿರುಕಂ 
ಗಳುಂಟಾಗುತ್ತವೆ. ಇವುಗಳಲ್ಲಿ ಮೇಲ್ಮೈಮಣ್ಣು ಕುಸಿದುಬಿದ್ದು ಮಣ್ಣಿನ ಚಲನೆ 
ತಾನೇ ತಾನಾಗಿ ನಡೆಯುತ್ತದೆ, ಇದಕ್ಕೆ ಸ್ವಯಂ ಉಳುಮೆ ಅಥವಾ ಸ್ವಯಂ 
ಆಚ್ಛಾದನೆ ಎಂದು ಹೆಸರು. ಕಪ್ಪು ಮಣ್ಣುಗಳಲ್ಲಿ ಆಳವಿಲ್ಲದ ಕಪ್ಪು ಮಣ್ಣುಗಳು 


ಮಣ್ಣು 9 
ಣ 


ಮಧ್ಯಮ ಆಳದ ಕಪ್ಪ ಮಣ್ಣುಗಳು, ಆಳವಾದ ಕಪ್ಪು: ಮಣ್ಣುಗಳು ಮತ್ತೂ ಕೆಂಪು 
ಮಿಶ್ರಿತ ಮಣ್ಣುಗಳು ಎಂದು ನಾಲ್ಕು ಬಗೆ. 


ಆಳವಿಲ್ಲದ ಕಪ್ಪು ಮಣ್ಣುಗಳು ಪ್ರತ್ಯಾವ್ಲೀಯ ಡೆಕ್ಕನ್‌ ಟ್ರಾಪ್‌ ಬಂಜೆ 
ಗಳಿಂದ ಉಂಟಾಗಿದ್ದು, ರಚನೆಯಲ್ಲಿ ಗೋಡಿನಿಂದ ಜೇಡಿಯವರೆಗಿರುತ್ತವೆ. ಬಣ್ಣ 
ಕಂದುಗಪ್ಪಿನಿಂದ ದಟ್ಟ ಹಳದಿಗಪ್ಪಿನವರೆಗೆ, ಕಾಳು ಕಾಳಾದ ಕಣಜೋಡಣೆ. 
ಸುಣ್ಣದ ಹರಳು ಸಾಮಾನ್ಯ, 


ಮಧ್ಯಮ ಆಳದ ಕಪ್ಪು ಮಣ್ಣುಗಳು ಬೆಸಾಲ್ಡ್‌, ಧಾರವಾಡದ ಶಿಸ್ಟ್ಸ್‌ 
ಪ್ರತ್ಯಾಮ್ಲ ಗ್ರಾನೈಟ್‌, ನೈಸಸ್‌. ಹಾರ್ನ್‌ ಬ್ಲೆಂಡ್‌, ಕ್ಲೋರೈಟ್‌ ಶಿಸ್ಟ್ಸ್‌ ಗಳಿಂದಾಗಿರು 
ತ್ತವೆ, ಕಣಗಾತ್ರ ರಚನೆ ಒಂಡು ಜೇಡಿಯಿಂದ ಜೇಡಿ. ತಳಮಣ್ಣಿನಲ್ಲಿ ಜೇಡಿ 
ಶೇಖರಣೆಯಿಲ್ಲ, ತೃಪ್ತಿಕರ ಬಸಿಯುವಿಕೆ ವಂತ್ತು ಸಾವಯವ ಅಂಶ, ಸುಣ್ಣದ ಅಂಶ 
ಸಾಧಾರಣ'; "ಸಿ' ವಲಯದಲ್ಲಿ ಹೆಚ್ಚು. 


ಆಳವಾದ ಕಪ್ಪು ಮಣ್ಣುಗಳಲ್ಲಿ ಮಾಂಟ್‌ಮಾರಿಲ್ಲೊ ನೈಟ್‌ ವಿಶಿಷ್ಟ ಖನಿಜ, 
ಶೇಕಡಾ 40-60 ಜೇಡಿಅಂಶ, ಮಣ್ಣಿನ ಆಳದುದ್ದಕ್ಕೂ ಸಮನಾಗಿ ಜೇಡಿ ಹರಡಿಕೆ, 
8.0-8,5 pH. ಮೇಲ್ಮಣ್ಣಿನಲ್ಲಿ ಹೆಚ್ಚಿನ ಲವಣಾಂಶ ಸಾಧ್ಯತೆ, ಮಣ್ಣುಕೊಚ್ಚಣೆಗೆ 
ಅವಕಾಶ ಮಾಡಿಕೊಡದೆ ಕಾಪಾಡಿದಲ್ಲಿ 40 ಸೆಂಟಿವಿತಾಟ೦್‌ ಮಳೆಯಿಂದಲೇ ಉತ್ತಮ 
ಬೆಳೆ ಸಾಧ್ಯ, 


ಕಪ್ಪು ಮತ್ತು ಕೆಂಪು ಮಣ್ಣು ಮಿಶ್ರಣಗಿಳು ಸಾಮಾನ್ಯವಾಗಿ ಅವು 
ಸಂಧಿಸುವ ಸನ್ನಿ ವೇಶಗಳಲ್ಲಿರುತ್ತವೆ. ಕೆಂಪು ಮಣ್ಣು ಪ್ರದೇಶದಲ್ಲಿ ಕೆಲವೆಡೆ ಅಗ್ನಿಶಿಲೆ 
ಗಳ ಮಧ್ಯೆ ಅಲ್ಲೊಂದು ಇಲ್ಲೊಂದು ಪ್ರತ್ಯಾಮ್ಲ ಶಿಲೆ ಹೊರಹೊಮ್ಮಿ ಅವುಗಳಿಂದ 
ಕಪ್ಪುಮಣ್ಣು ರೂಪುಗೊಳ್ಳುತ್ತವೆ. ಫೆಲ್‌ಸ್ಟಾರ್‌, ಶಿಸ್ಟ್‌ ಮುಂತಾದ ಪ್ರತ್ಯಾಮ್ಲ 
ಶಿಲೆಗಳು ಕಪ್ಪು ಮಣ್ಣಿಗೆ ಕಾರಕಗಳು, ಕೆಂಪು ಮಣ್ಣು ಅಗ್ನಿಶಿಲೆಯಿಂದಾಗಿ, ಅದರ 
ಮೇಲೆ ಬೆಸಾಲ್ಸ್‌ ವಸ್ತು ಹರಿದುಬಂದುನಿಂತಂ ಕಪ್ಪು ಮಣ್ಣಾಗಿರಬೇಕು, 


4. ಮೆಕ್ಕಲು ಮಣ್ಣುಗಳು 

ಇವು ನದೀ ಬಯಲುಗಳಲ್ಲಿ. ಸಮುದ್ರ ತೀರಗಳಲ್ಲಿ ಪ್ರವಾಹ ಇಲ್ಲವೇ ಕೊಚ್ಚು 
ನೀರಿನಿಂದ ಸಾಗಣೆಗೊಂಡು ಶೇಖರವಾದ ವಸ್ತುಗಳಿಂದ ಅಸ್ತಿತ್ವಕ್ಕೆ ಬಂದವು. ಇವುಗಳ 
ಬಣ್ಣ, ರಚನೆ, ಕಣಗಾತ್ರಾದಿಗಳೆಲ್ಲ ಅವು ಸಾಗಣೆಗೊಂಡು ಬಂದ ಪ್ರದೇಶಡ ಮಣ್ಣು 
ಗಳ ಗುಣದಿಂದ ಪ್ರಭಾವಿತವಾಗಿರುತ್ತವೆ. ಇವುಗಳನ್ನು ಅವು ಸಂಗ್ರಹವಾಗಿರುವ 
ಸ್ಥಳದ ಅಧಾರದ ಮೇಲೆ ತೀರ ಪ್ರದೇಶದ ಮೆಕ್ಕಲು ಮಣ್ಣು ಗಳಂ ಮತ್ತೂ ನದೀ 
ಮುಖಜಭೂಮಿ ಮೆಕ್ಕಲು ಮಣ್ಣುಗಳೆಂದು ವಿಭಜಿಸಬಹುದು, 


10 ಸಾಗುವಳಿ ಉಪಕರಣಗಳು 


` ತೀರ ಪ್ರದೇಶದ ಮೆಕ್ಕಲು ಮಣ್ಣುಗಳು ದಕ್ಷಿಣ ಭಾರತದ ಪೂರ್ವ, 
ಪಶ್ಚಿವಃ ತೀರ ಪ್ರದೇಶ, ಸಮುದ್ರ ಮತ್ತು ಬೆಟ್ಟಸಾಲುಗಳ ಮಧ್ಯೆ ಇರುವ ಇತ್ತೀಚಿನ ' 
ವೆಂಕೃಲುಗಳಾಗಿವೆ. ಕಣಗಾತ್ರ ರಚನೆ ಮರಳಿನಿಂದ ಒಂಡು ಜೇಡಿಯವರೆಗೆ. ಮಣ್ಣು 
ಗಳು ಆಳವಾಗಿದ್ದು, ಕೆಂಪ್ರ ಕಂದಿನಿಂದ ಹಿಡಿದು ತಿಳಿ ಇಲ್ಲವೇ ದಟ್ಟ ಬೂದು ಬಣ್ಣ 
ದವರೆಗೆ, ಇಂಥಲ್ಲಿ ಮಳೆಯಾಶ್ರಯದಲ್ಲಿ ಬತ್ತದ ಬೆಳ್ಳೆ ತೀರಪ್ರದೇಶದ ಕೆಲವೆಡೆ 
ಮರಳು ಮಣ್ಣು ಗಳಿರುತ್ತವೆ, ಇಂಥ ಭೂಮಿಗಳು ಸಾಧಾರಣವಾಗಿ ತಟ್ಟೆಯಾಗಿದ್ದು 
ತಗ್ಗು ಗಳಲ್ಲಿ ಜೌಗಾಗಿ ಉಪ್ಪಾಗಿರುತ್ತವೆ, ಇಂಥಲ್ಲಿ ತೆಂಗು, ಸರ್ವೆ ಬೆಳೆಯಾಗುತ್ತವೆ. 


ನದೀ ಮುಖಜ ಭೂಮಿ ಮೆಕ್ಕಲು ಮಣ್ಣುಗಳು ಪೂರ್ವಾಭಿವಬಖವಾಗಿ 
ಹರಿಯುವ ಕಾವೇರಿ, ಕೃಷ್ಣಾ. ಗೋದಾವರಿ ನದಿಗಳು ಸಮುದ್ರ ಸೇರುವ ಎಡೆಗಳಲ್ಲಿ 
ಮತ್ತು ಗಂಗಾ, ಬ್ರಹ್ಮಪುತ್ರಾ ನದಿಗಳು ಹಿಮಾಲಯದಿಂದ ಹೊತ್ತುತಂದು ಬಂಗಾಳ 
ಕೊಲ್ಲಿ ಸೇರುವ ಮುನ್ನ ದಂಡೆಗಳಲ್ಲಿ ಉಳಿಸಿದ ಮಣ೧್ಣಗಳ್ಳು ತೆಳು ಬೂದಿನಿಂದ 
ಹಳದಿ ಕಂದು ಇಲ್ಲವೇ ಕಪ್ಪುಬೂದಿನವರೆಗೆ ಬಹುತೇಕ ಆಳ ಮಣ್ಣುಗಳು; ಒಂಡು 
ಇಲ್ಲವೇ ಜೇಡಿಗೋಡು ರಚನೆ, ಫಲವತ್ತಾದ ಮಣ್ಣುಗಳು, ಗೋಧಿ, ಕಡಲೆ 
ಮತ್ತು ಎಣ್ಣೆ ಬೀಜ ಬೆಳೆಗಳಿಗೆ ಶ್ರೇಷ್ಠ ಮಣ್ಣು, ' 


ಕರ್ನಾಟಕದ ಮಣ್ಣುಗಳು - 

ಕರ್ನಾಟಕ ರಾಜ್ಯದ ಮಣ್ಣು ಗಳನ್ನು ಸ್ಥೂಲವಾಗಿ 1) ಕೆಂಪ್ರ ಮಣ್ಣು, 
2) ಕೆಂಪು ಮರಳು ಮಣ್ಣು, 3) ಕಪ್ಪು ಮಣ್ಣು ವಂತ್ತು 4) ಜಂಬಿಟ್ಟಿಗೆ ಮಣ್ಣು 
ಗಳೆಂದು ವರ್ಗೀಕರಿಸಬಹುದು. 


1, ಕೆಂಪು ಮಣ್ಣು 

ಮಣ್ಣಿನ ಕೆಂಪ್ರ ಇಲ್ಲವೇ ಕಂದು ಬಣ್ಣವೇ ಈ ವರ್ಗೀಕರಣಕ್ಕೆ ಆಧಾರ. 
ಕೆಂಪು ಬಣ್ಣಕ್ಕೆ ಈ ಮಣ್ಣಿನಲ್ಲಿರುವ ಕಬ್ಬಿಣದ ಆಕ್ಸೈಡ್‌ ಕಾರಣ. ಇದು ಬೆಂಗಳೂರು, 
ಕೋಲಾರ, ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ 
ಚಿಕ್ಕವಿಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಕೆಳಭಾಗಗಳಲ್ಲಿ ವಿಸ್ತಾರವಾಗಿಯೂ 
ಧಾರವಾಡ, ಬೆಳಗಾವಿ, ರಾಯಚೂರು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ನಡುನಡುವೆ ಕಂಡುಬರು 
ತ್ತದೆ, ಆಳವು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿದ್ದು 90-150 ಸೆಂಟಿಮೀಟರ್‌ ಇರು. 
ತ್ತದೆ. ಗ್ರಾನೈಟ್‌, ನೈಸಿಕ್‌ ಮತ್ತು ತಟಸ್ಥ ಆಮ್ಲತೆಯಿಂದ ಕೂಡಿರುವ ಬಂಡೆಗಳಿಂದ 
ಉದ್ಭವಿಸಿರುತ್ತದೆ. ಮಣ್ಣು ರಚನೆಯಲ್ಲಿ ಗೋಡು. ಸಾವಯವ ಹಾಗೂ ಸಸ್ಯ 
ಪೋಷಕಾಂಶಗಳು ಕಡವೆ, ಶೇಕಡಾ 10-25 ಭಾಗ ಜೇಡಿ, ಜೇಡಿಯು ಕೆಯೋಲಿ 
ನೈಟ್‌ ಖನಿಜಯುಕ್ತ, ಆದಕಾರಣ ಶೇವಧಾರಣ ಶಕ್ತಿ ಕಡಮೆ. ಆದ್ದರಿಂದ, ಈ 
ಮಣ್ಣಿನಲ್ಲಿ ಬೆಳೆಯಾವ ಬೆಳೆಗಳಿಗೆ ಕಪ್ಪುವಂಣ್ಣಿ ಗಿಂತಲೂ ಹೆಚ್ಚು ನೀರಾವರಿ ಮತ್ತು 


ಮಣ್ಣು 11 
ಣಾ 


ಗೊಬ್ಬರ ಆಗತ್ಯ, pH ಸಮಧಾತಾವಾಗಿರುತ್ತದೆ, ನೀರಾವರಿ ಅನುಕೂಲತೆಯಂದ್ಲ್ದಾ ಗ 
ಎಲ್ಲಾ ಬೆಳೆಗಳನ್ನು ಬೆಳೆಯಬಹುದು, 
2. ಕೆಂಪು ಮರಳು ಮಣ್ಣು 
ಕೆಂಪು ಮರಳು ಮಣ್ಣಿಗೂ ಕೆಂಪು ಮಣ್ಣಿಗೂ ಇರುವ ವ್ಯತ್ಯಾಸ ಅದರ ಲಘು 
ರಚನೆ ಮತ್ತು ಕಡವೆಂ ಆಳ, ಆದಕಾರಣ ತೇವಧಾರಣ ಶಕ್ತಿ ಮತ್ತು ಸಸ್ಮಪೋಷಕ 
ಗಳ ಅಂಶ ಕಡಮೆ. ಈ ಮಣ್ಣು ಮಂಡ್ಯ ಜಿಲ್ಲೆಯ ನಾಲಾ ಪ್ರದೇಶದ ತಾಲ್ಲೋಕು 
ಗಳಲ್ಲೂ ಕೋಲಾರ ಜಿಲ್ಲೆಯ ಉತ್ತರಭಾಗ ಮತ್ತೂ ತುಮಕೂರು ಜಿಲ್ಲೆಯಲ್ಲೂ 
ಕಂಡುಬರುತ್ತದೆ. ಕೋಲಾರ ಹಾಗೂ ಬೆಂಗಳೂರು ಜಿಲ್ಲೆಯ ಕೆಲಭಾಗಗಳಲ್ಲಿ ಎತ್ತು 
ನೀರಾವರಿಯಲ್ಲಿ ಸಾಂದ್ರಬೇಸಾಯ ಮತ್ತು ನೀರಾವರಿ ಸೌಲಭ್ಯದಲ್ಲಿ ತರಕಾರಿ ಬೆಳೆ 
ಬೆಳೆಯಲಾಗುತ್ತದೆ. ಕಡಮೆ ಮಳೆಯಿಂದಾಗಿ ಮಣ್ಣ ಜೌಳಾಗಿ ಕ್ಷಾರವಾಗುವ 
ಸಾಧ್ಯತೆಯಿರುವುದರಿಂದ, ಮಣ್ಣು ಸುಧಾರಣೆಗೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. 


3. ಕಪ್ಪು ಮಣ್ಣು 

ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಪ್ಪು ಅಥವಾ ಎರೆಮಣ್ಣು ಪ್ರಧಾನವಾಗಿರು 
ತ್ತದೆ. ಬಳ್ಳಾರಿ, ಧಾರವಾಡ, ಬೆಳಗಾವಿ. ವಿಜಾಪುರ, ರಾಯಚೂರು, ಗುಲ್ಬರ್ಗಾ 
ಮಂತ್ರ್ತ್ರ ಬೀದರ್‌ಗಳಲ್ಲಿ ಕಂಡುಬರುತ್ತದೆ. ಮೈಸೂರಿನ ಚಾಮರಾಜನಗರ. 
ಯಳಂದೂರು ಹಾಗೂ ಬೆಳಗಾವಿ, ವಿಜಾಪುರ ಗಾಲ್ಬರ್ಗಾ ಮತ್ತು ಬೀದರ್‌ಗಳಲ್ಲಿನ 
ಮಣ್ಣುಗಳು ಡೆಕ್ಕನ್‌ ಟ್ರ್ಯಾಪ್‌ಶಿಲೆಗಳಿಂದಲೂ, ಇತರ ಪ್ರದೇಶಗಳಲ್ಲಿನ ಮಣ್ಣುಗಳು 
ಶಿಸ್ಟ್‌ ಮತ್ತು ನೈಸಿಕ್‌ ಮಿಶ್ಚಮೂಲಗಳಿಂದಲೂ ಉಂಟಾಗಿದೆ. ಟ್ರ್ಯಾಪ್‌ಮೂಲದವು 
ತೆಳುವಾಗಿದ್ದು ತಿಳಿಬಣ್ಣಎರುತ್ತವೆ. ಎತ್ತರ ಪ್ರದೇಶಗಳ 180-210 ಸೆಂಟಿಮೀಟರ್‌ 
ಆಳೆ ಕಪ್ಪು ಬಣ್ಣಕ್ಕೆ ಭಾಗಶಃ ಹ್ಯೂವಂಸ್‌ ಅಥವಾ ಮಣ್ಣಿಗೆ ಸೇರಿದ ಸಸ್ಮಭಾಗಗಳ 
ವಿಘಟನೆಯೆಂ ಬಳಿಕ ಉಳಿಯುವ ಕಪ್ಪ ಅಥವಾ ಕಂದುಬಣ್ಣದ ಅಸ್ಪಟಿಕ ವಸ್ತು 
ಕಾರಣ. ಜೇಡಿ ಅಂಶ ಹೆಚ್ಚಿದ್ದು ಮಾಂಟ್‌ಮಾರಿಲ್ಲೊ ನೈಟ್‌ಯುಕ್ತವಾಗಿರಂತ್ತದೆ, 
pH 7-85; ಕ್ಷಾರಸ್ಥಿತಿಯಲ್ಲಿ 10ರವರೆಗೂ ಇರುತ್ತದೆ. ಕ್ಯಾಲ್ಸಿಯಮ್‌, 
ಮೆಗ್ಗೀಸಿಯವರ್‌ ಮತ್ತು ಪೊಟ್ಕಾಸಿಯವರ್‌ ತೃಪ್ತಿಕರ ಮಟ್ಟದಲ್ಲಿರುತ್ತವೆ. 
ಮಣ್ಣು ನೀರುಣಿಸಿದಾಗ ಹಿಗ್ಗಿ, ಒಣಗಿದಾಗ ಕುಗ್ಗಿ ಬಿರುಕು ಬಿಟ್ಟು, ಮೇಲ್ಭಾಗದ 
ಮಣ್ಣು ಒಳಸೇರುತ್ತದೆ. ಹೀಗಾಗಿ ಫಲವತ್ತತೆ ನಶಿಸುವುದಿಲ್ಲ. 


4. ಜಂಬಿಟ್ಟಿಗೆ ಮಣ್ಣು 
ಣಿ 


ಈ ಮಣ್ಣು ಪಶ್ಚಿಮ ಘಟ್ಟಗಳು, ಹೆಚ್ಚು ಮಳೆಯಾಗುವ ಕೊಡಗು, ಹಾಸನ, 
ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, 
ಧಾರವಾಡ ಮತ್ತು ಬೆಳೆಗಾವಿ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಕಡಮೆ ಮಳೆಯಾಗಂವ 


12 ಸಾಗುವಳಿ ಉಪಕರಣಗಳು 


ಬೆಂಗಳೂರು ಹಾಗೂ ಬೀದರ್‌ ಜಿಲ್ಲೆಗಳಲ್ಲೂ ಕಂಡುಬರುತ್ತದೆ. ಉಷ್ಣವಲಯದ 
ತೇವಾಂಶಯುತ ಹವಾಗುಣದಲ್ಲಿ ಖನಿಜಬಂಡೆಗಳು ಶೀಘ್ರವಾಗಿ ಶಿಥಿಲಗೊಂಡು, 
ಕ್ಕಾಲ್ಪಿಯಮ್‌, ಸೋಡಿಯವರ್‌ಗಳು ಬಿಡುಗಡೆಗೊಂಡು ಕ್ಷಾರಗತಿಯ ಬಸಿಯುವಿಕೆ 
ಯುಂಟಾಗುತ್ತದೆ. ಈ ಸ್ಥಿತಿಯಲ್ಲಿ ಸಿಲಿಕಾ ಕರಗಿ ಬಸಿದು ಕೆಳಗಿಳಿದು, ಮೇಲ್ಭಾಗದಲ್ಲಿ 
ಕಬ್ಬಿಣ ಹೆಚ್ಚತ್ತಾ ಹೋಗುತ್ತದೆ. ಕಬ್ಬಿಣ ಮತ್ತು ಅಲ್ಯೂವಿಂನಿಯವರ್‌ ಶೇಖರಣೆ 
ಯಾಗಿ ಜಂಬಿಟ್ಟಿಗೆ ಅಸ್ತಿತ್ವಕ್ಕೆ ಬರುತ್ತದೆ. ಇವು ತೀವ್ರವಾಗಿ ಬಸಿಯುವುದರಿಂದಾಗಿ 
ಸುಣ್ಣ ದ ಕೊರತೆಯಾಗಿ ಆಮ್ಲತೆ ಹೆಚ್ಚೆ ಕಲವುವೇಳೆ pH 4ಕ್ಕೂ ಕಡಮೆಯಾಗುತ್ತದೆ. 
ಸಾವಯವ ವಸ್ತು ಹೆಚ್ಚಿರುತ್ತದೆ. ಸಾರಜನಕಯುತವಾಗಿದ್ದು ಸುಣ್ಣ ಮತ್ತು 
ರಂಜಕದ ಕೊರತೆ ಅತಿ ಹೆಚ್ಚಾಗಿರುತ್ತದೆ. ತೇವಧಾರಣಶಕ್ತಿ ಕಡಮೆ. ಆದಕಾರಣ 
ಬೇಸಗೆಯಲ್ಲಿ ನೀರಿನ ಅಭಾವ ಹೆಚ್ಚು. 

ಮಣ್ಣಿನಲ್ಲಿ ಹಂಳಿ, ಚೌಳು ಮತ್ತು ಕ್ಷಾರತೆಗಳು ಸ್ಥಳೀಯ ಕಾರಣಗಳಿಂದ 
ಉದ್ಭವಿಸುತ್ತವೆ. ಮಣ್ಣಿನಲ್ಲಿ ಸುಣ್ಣ ಮೊದಲಾದ ಪ್ರತ್ಕಾಮ್ಲಗಳ ಕೊರತೆಯಾದಾಗ, 
ತೋಟಗಳಂ ಹೆಚ್ಚಾಗಿ ಗಿಡಸೊಪ್ಪಗಳು ಕೊಳೆಯುವುದರಿಂದ ಹುಳಿ ಉಂಟಾಗಿ 
ಜೀವಾಣುಕ್ತಿಯೆ ಕುಂದಿ ಸಸ್ಮಪೋಷಕಗಳ ಲಭ್ಯತೆ ಕಡಮೆಯಾಗುತ್ತದೆ. ಸೂಕ್ತ 
ಪ್ರಮಾಣದಲ್ಲಿ ಮಣ್ಣಿಗೆ ಸುಣ್ಣ ಸೇರಿಸಿ ತಿಟಸ್ಕಗೊಳಿಸುವುದರಿಂದ ಸುಧಾರಿಸಬಹುದು. 

ಶಿಲಾಖನಿಜಗಳು ಶಿಥಿಲವಾದಾಗ ಉಪ್ಪ ಕರಗಿ ಬಸಿಯದಿರುವುದರಿಂದ ಮಣ್ಣು 
'ಚೌಳಾಗುತ್ತದೆ. ತಗ್ಗು ಪ್ರದೇಶಗಳಲ್ಲಿ ನೀರು ಬಸಿಯುವುದು ಸಾಭ್ಯಾವಾಗದಿರುವುದ 
ರಿಂದ ಉಪ್ಪಗಳ ಮೊತ್ತ ಹೆಚ್ಚಾಗುತ್ತದೆ. 

ಸೋಡಿಯವರ್‌ ಉಪ್ಪಿನ ಅಂಶ ಮಿತಿಮೀಠಿದಾಗ ಕ್ಷಾರತೆಯುಂಟಾಗುತ್ತದೆ. 
ಮಣ್ಣಿನ ರಚನೆ ಕೆಟ್ಟು ಹವೆಯಾಡುವಿಕೆ, ನೀರುಬಸಿಯುವಿಕೆ ಸಾಧ್ಯಾವಾಗದೆ, 
ಭೂಮಿ ಪಾಳಾಗುತ್ತದೆ. ಭೂಮಿಯನ್ನು ನೀರಾವರಿಗೆ ಅಳವಡಿಸಿದಾಗ 90-120 
ಸೆಂಟಿಮೀಟರ್‌ ಕೆಳಗೆ ಉಪ್ಪ್ಪಗಳಿದ್ದರೆ ಅವ ಮೇಲೆ ಬಂದಂ ಶೇಖರವಾಗಿ ಚೌಳು 
ಸಮಸ್ಯೆಯುಂಟಾಗುತ್ತದೆ. ಆದರೆ  ಹತೋಟಿಯಿಂದ ನೀರಾವರಿ ಮಾಡಿದಾಗ 
ಇದನ್ನು ತಪ್ಪಿಸಬಹಂದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸುರು 
ಗೊಬ್ಬರ ಕೊಡುವುದರಿಂದ ಕಣಜೋಡಣೆ ಸುಧಾರಿಸಿ ಉಪ್ಪಗಳು ಬಸಿದುಹೋಗು 
ತ್ತವೆ. ಕ್ಷಾರ ಮಣ್ಣು ಗಳನ್ನು ಸಾಗುವಳಿಯೋಗ್ಯವಾಗಿ ಸುಧಾರಿಸುವುದು ವೆಚ್ಚ 
ದಾಯಂಕ. ಅವುಗಳಿಗೆ ಜಿಪ್ಸಮ್‌, ಗಂಧಕ ಮುಂತಾದ ಆಮ್ಲಕಾರೆಗಳನ್ನು ಕೊಟ್ಟು 
ತಟಸ್ಮಸ್ಥಿತಿಗೆ ತರುವುದು, ಬತ್ತ ಬೆಳೆಯುವುದು ಸುಧಾರಣೆಯ ಕ್ರಮಗಳು. 

ಕರಲು ಮಣ್ಣು ಒಣಪ್ರದೇಶಗಳಾದ ಧಾರವಾಡ, ಬೆಳಗಾವಿ ಮತ್ತು ಎಜಾಪುರ 
ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಮಣ್ಣುಗಳು ಕ್ಷಾರಯುತವಾಗಿದ್ದು ಹಂಲ್ಲಿನಿಂದ 
ಆವೃತವಾಗಿರುತ್ತವೆ. ಇದರ ಸುಧಾರಣೆಗೆ ವಿಶೇಷ ಕ್ರಮಗಳನ್ನು ಅನುಸರಿಸಬೇಕು. 


, ಮಣ್ಣು 13 


ಒಟ್ಟಿನಲ್ಲಿ ಕರ್ನಾಟಕದ ಮಣ್ಣುಗಳು ಸಾಗುವಳಿಗೆ ಬಹಳ ಉತ್ತಮವಾದುವು 
ಗಳಿನ್ನಲಾಗದಿದ್ದರೂ ಹದವರಿತು ಕ್ಟ ಮವಾಗಿ ಬೇಸಾಯ ಮಾಡುವುದರಿಂದ ಸಮೃದ್ಧ 
. ಇಳಂವರಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. 


ಮಣ್ಣು ಕೊಚ್ಕಕೆ(ಸವಕಳಿ) 
a pl K 
ನೈಸರ್ಗಿಕ ಅಂಶಗಳಿಂದ ಮಣ್ಣಿನ ರಚನೆಯಾದಂತೆ ಕೊಚ್ಚಣೆಯೂ ಆಗುತ್ತದೆ. 


ಮಣ್ಣ ಕೊಚ್ಚಣೆಯೆಂದರೆ, ಭೂಮಿಯಂ ಮೇಲ್ಮಣ್ಣು ನಿಸರ್ಗದ ಶಕ್ತಿಗಳಿಂದ 
ಕ್ರವೋಣವಾಗಿ ಕೊಚ್ಚ ಹೋಗುವಿಕೆ. ಇದರಿಂದ ಭೂಮಿಯ ಫಲವತ್ತತೆ ಕಡಮೆ 
ಯಾಗುತ್ತದೆ. ಗಾಳಿ, ನೀರು, ಮಳೆ, ಇವು ಮಣ್ಣು ಕೊಚ್ಚಣೆಗೆ ಮುಖ್ಯಕಾರಣಗಳು. 


ಭೌಗೋಳಿಕವಾಗಿ ಮಣ್ಣಿನ ಸವೆತಕ್ಕೆ ದೀರ್ಫಾವಧಿ ಬೇಕಾಗುತ್ತದೆ. ಆದ್ದರಿಂದ, 
ಮಣ್ಣಿ ನ ಗುಣಧರ್ಮಗಳಲ್ಲಾಗುವ ಬದಲಾವಣೆಗಳು ನಮಗೆ ತಿಳಿಯುವುದು ಕಷ್ಟಕರ. 
ನಿಸರ್ಗದಲ್ಲಿ ಯಾವಾಗಲೂ ಮಣ್ಣಿನ ರಚನೆ ಮತ್ತು ಕೊಚ್ಚಣೆಗಳಾಗುತ್ತಿರುತ್ತ ವೆ. 
ಈ ಎರಡೂ ಕ್ರಿಯೆಗಳು ಒಂದೇರೀತಿಯಲ್ಲಿ ನಡೆದರೆ, ಮಣ್ಣಿ ನ ರಚನೆ ಮತ್ತು 
ಸವಕಳಿಗಳಲ್ಲಿ ಸಮಸ್ಥಿತಿ ಉಂಟಾಗುತ್ತದೆ. ಈ ಸಮಸ್ಥಿ. ತಿಯಲ್ಲಿ ಬದಲಾವ ಣೆಯಾಗಂವ 
ವರೆಗೆ ಭೂಮಿಯ ಫಲವತ್ತತೆ, ಆಳ ಮತ್ತು ಮಣ್ಣಿನ ಗುಣಗಳು ಸ್ಮಿರವಾಗಿರುತ್ತವ. 
ಈ ಸಮಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಮೇಲೆ ಹೇಳಿದ ಗುಣಗಳಲ್ಲಿ ಹೆಚ್ಚಿನ 
ವ್ಯತ್ಕಾಸ ಕಂಡುಬರುತ್ತದೆ. 


ಮನಂಷ್ಕ ಮತ್ತೂ ಪ್ರಾಣಿಗಳ ಜಟುವಟಿಕೆಗಳಿಂದಾಗುವ ಮೇಲ್ಮಣ್ಣಿನ ಕೊಚ್ಚಣೆ 
ವೇಗವು ಮಣ್ಣ: ನ ರಚನೆಯ ವೇಗಕ್ಕಿ ತ್ರ ಹೆಚ್ಚಾ ಗಿರುತ್ತದೆ. ಒಂದಂ ಅಂಗುಲ (25 
ಮಿಲಿ ಮೀಟರ್‌)ದಪ್ಪ ದ ಮೇಲ್ಮೆ ಮಣ್ಣು ಉತ್ಪತಿ ಯಾಗಲು ನಿಸರ್ಗಕ್ಕೆ 300 ರಿಂದ 
1000 ವರ್ಷಗಳ ಕಾಲಾವಧಿ ಬೇಕಾಗುತ್ತ. ದೆ. ಆದರೆ ಅಸಮರ್ಪಕ ವ್ಯವಸಾಯದಿಂದ 
ತುಲನಾತ್ಮಕವಾಗಿ ಅತ್ಯಲ್ಲಾ ಸಿವಧಿಯಲ್ಲಿ ಮಣ್ಣಿನ ಕೊಚ್ಚಣೆಯಾಗುತ್ತದ. 


ಮಣ್ಣಿನ ಕೊಚ್ಚೆ ಣೆ ಹಲವು ತೆರನಾಗಿರುತ್ತ. ವೆ ಅವುಗಳ ವಿವರ ಈ ಕೆಳಗಿ, 
ನಂತಿರುತ್ತ! ದೆ 


ಗಾಳಿಯಿಂದ ಕೊಚ್ಚಣೆ 

ಮರುಭೂಮಿ ಮತ್ತು ಶುಷ್ಕ ವಾತಾವರಣವಿರುವ ಪ್ರದೇಶಗಳಲ್ಲಿ ಗಾಳಿಯ 
ವೇಗವು ಹೆಚ್ಚಾಗಿರುವುದರಿಂದ ಮಣ್ಣಿನ ಕೊಚ್ಚಣೆಯಾಗುತ್ತದೆ. ಈ ಪ್ರದೇಶದಲ್ಲಿ 
ಬಿರುಗಾಳಿ ಬೀಸಿದಾಗ ಮಣ್ಣಿನ ಮೇಲ್ಮೈಕಣಗಳು ಗಾಳಿಯೊಡನೆ ಸಾಗಿಹೋಗುತ್ತವೆ. 


14 ಸಾಗುವಳೆ ಉಪಕರಣಗಳು 


ಗಾಳಿಯ ವೇಗವು ಕಡಮೆಯಾಗುತ್ತಾ ಹೋದಹಾಗೆ, ಭಾರವಾದ ಕಣಗಳು ಭೂಮಿಯ 
ಮೇಲೆ ಬೀಳುತ್ತಾಹೋಗುತ್ತವೆ. ಹೀಗೆ ಬಿದ್ದ ಕಣಗಳಿಂದ ಮಣ್ಣಿನ ಕುಪ್ಪೆಗಳಾಗು 
ತ್ತವೆ. ಈ ರೀತಿ ಮಣ್ಣು ಒಂದು ಕಡೆಯಿಂದ ಇನ್ನೊಂದೆಡೆ ವರ್ಗಾವಣೆಯಾಗುವುದ 
ರಿಂದ ಮಣ್ಣಿನ ಫಲವತ್ತತೆ ಕಡಮೆಯಾಗುತ್ತದೆ ಹಾಗೂ ಮಣ್ಣಿನ ಕಣಗಳು ಹಾರಿ 
ಹೋದ ಸ್ಮಳದಲ್ಲಿ ಕೆಳಮಣ್ಣೇ ಮೇಲ್ಮೈಯಾಗಿ ಪರಿಣಮಿಸುತ್ತದೆ. 


ನೀರಿನಿಂದ ಕೊಚ್ಚಣೆ 


ನೀರಿನಿಂದಲೂ ವಿವಿಧ ರೀತಿಯಲ್ಲಿ ಮಣ್ಣು ಕೊಚ್ಚಿಹೋಗುತ್ತದೆ. ಇದು 
ಮೂರು ತೆರನಾಗಿರಂತ್ತದೆ: 1) ನೀರು ವಿಸ್ತಾರವಾಗಿ ಹರಡಿಕೊಂಡು ಹರಿಯುವುದ 
ರಂದಾಗುವ ಪದರು ಕೊಚ್ಚಣೆ, 2) ಕಿರುಹರಿ ಕೊಚ್ಚಣೆ, 3) ಕೊರಕಲು ಕೊಚ್ಚಣೆ 


1. ಪದರು ಕೊಚ್ಚಣೆ: ಮಳೆಯ ಪ್ರವಾಹ ತೆಳ್ಳಗೆ ವಿಸ್ತಾರವಾದ .ೂಮಿಯ 
ಮೇಲೆ ಹರಿಯುವುದರಿಂದ ಪದರುಗಳಲ್ಲಿಯ ಮಣ್ಣಿನ ಕಣಗಳು ಬೇರೊಂದೆಡೆ ಸಾಗಣೆ 
ಯಾಗುತ್ತವೆ. ಹೀಗೆ, ಮಣ್ಣಿನ ಕಣಗಳಂ ಸಾಗಣೆಗೊಂಡರೂ ಭೂಮಿಯ ಮೇಲ್ಮೈ 
ಮೊದಲಿನಂತೆಯೇ ಕಾಣಿಸುತ್ತದೆ. ಆದರೆ, ಅದರ ಫಲವತ್ತತೆ ಮಾತ್ರ ಮೊದಲಿನಂತೆ 
ಉಳಿಯುವುದಿಲ್ಲ. ಪ್ರವಾಜದ ನೀರು ರಾಡಿಯಾದಾಗ ಈ ಕೊಚ್ಚಣೆ ನಡೆಯುತ್ತದೆಂದು 
ತಿಳಿಯಬಹುದು. 


2. ಕಿರುಹರಿ ಕೊಚ್ಚಣೆ : ಪದರು ಕೊಚ್ಚಣೆಯನ್ನು ಹತೋಟಿಗೆ ತಾರ 
ದಿದ್ದರೆ, ಕಿರುಹರಿ ಕೊಚ್ಚಣೆಯುಂಟಾಗುತ್ತದೆ. ನೀರು ಹರಿದಂತೆ ಭೂಮಿಯ 
ತುಂಬಾ ಬೆರಳು ಗಾತ್ರದ ಕಾಲುವೆಗಳು ಉಂಟಾಗುತ್ತವೆ. ಇವಕ್ಕೆ 'ಕಿರುಹರಿ'ಗಳೆಂದು , 
ಕರೆಯುತ್ತಾರೆ. ಕ್ರಮೇಣವಾಗಿ `ಕಿರಂಹರಿ'ಗಳು ಅಗಲವಾಗಿಯೂ, ಆಳವಾಗಿಯೂ 
ಬೆಳೆಯುತ್ತವೆ. ಹೀಗಾಗುವುದರಿಂದ ವ್ಯವಸಾಯಮಾಡಲು ಕಷ್ಟಕರವಾಗಿ, ಭೂಮಿಯ 
ಫಲವತ್ತತೆಯೂ ಕಡಮೆಯಾಗಿ ಇಳುವರಿ ಕ್ಷೀಣಿಸುತ್ತದೆ. 


3. ಕೊರಕಲು ಕೊಚ್ಚಣೆ; `ಇದು ಕೊಚ್ಚಣೆಯ ಮೂರನೆಯ ಹಂತ. ಕೆರುಹರಿ 
ಕೊಚ್ಚಣೆಯನ್ನು ಕಡೆಗಣಿಸಿದಾಗ ಬೆರಳು ಗಾತ್ರದ ಕಾಲುವೆಗಳು ಆಳವಾದ ಮತ್ತು 
ಆಗಲವಾದ ಕಾಲುವೆಗಳನ್ನುಂಟುಮಾಡುತ್ತವೆ. ಈ ರೀತಿಯ ಸವೆತಕ್ಕೆ 'ಕೊರಕಲು' 
ಕೊಚ್ಚಣೆ ಎಂದು ಹೆಸರು. ಈ ಕಾಲುವೆಗಳು ಮಣ್ಣಿನ ಸವಕಳಿಯನ್ನು ಎತ್ತಿ 
ತೋರಿಸುತ್ತವೆ. ಇವು ಭೂಮಿಯನ್ನು ವಿಭಜಿಸಿ ಕೃಷಿಗೆ ಅನುಪಯುಕ್ತವಾಗಿಸುತ್ತವೆ. 


ಮಳೆಯಿಂದ ಕೊಚ್ಚಣೆ 


1, ಜಾರುಕೊಚ್ಚಣೆ : ಜಾರುಕೊಚ್ಚಣೆಯು ಭಾರಿ ಮಳೆಯಿಂದ ನೀರಿನ 
ಒತ್ತಡವನ್ನುಂಟುಮಾಡಿ ಹೆಚ್ಚು ಇಳಿಜಾರಿನಲ್ಲಿರುವ ಅಥವಾ ಬೆಟ್ಟಗಳಲ್ಲಿರುವ ಬಂಡೆ ' 


ಮಣ್ಣು 15 


ಗಳನ್ನು ವಿಭಜಿಸಿ ಮಣ್ಣಿನ ಸವಕಳಿಯನ್ನುಂಟುಮಾಡುತ್ತದೆ. ಈ ಸವಕಳಿಯು 
ಹೆಚ್ಚಾಗಿ ಮಲೆನಾಡು ಪ್ರದೇಶಗಳಲ್ಲಿ ಕಂಡಂಬರುತ್ತದೆ. 


2. ಪ್ರವಾಹ ಕೊಚ್ಚಣೆ : ಆಕಸ್ಮಿಕವಾಗಿ ಬಂದ ಪ್ರವಾಹವು ನದಿ, ಸಮುದ್ರ 
ಗಳ ದಂಡೆಯನ್ನು ಕೊರೆದುಕೊಂಡುಹೋಗುವುದರಿಂದ ಮಣ್ಣುಕೊಚ್ಚಣೆಯಾಗುತ್ತದೆ. 
ಪ್ರವಾಹವು ಒಮ್ಮಿಂದೊಮ್ಮೆಲೆ ದಿಕ್ಷನ್ನು ಬದಲಾಯಿಸಿದಾಗ ತಿರುಚುವಿಕೆಯ ಪರಿ 
ಣಾಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕೊಚ್ಚಣೆ ಉಂಟಾಗುತ್ತದೆ. ಪ್ರವಾಹದ 
ವೇಗವು ಕಡಮೆಯಾದಂತೆ ಕೊಚ್ಚೆಹೋಗಂತ್ತಿರುವ ಮಣ್ಣು ಪಕ್ಕದಲ್ಲಿರುವ ದಂಡೆಗಳಲ್ಲಿ 


ಸಂಗ್ರಹಗೊಳ್ಳುತ್ತಾ ಹೋಗುತ್ತದೆ, 


ನೀರಿನಿಂದಾಗುವ ಕೊಚ್ಚಣೆಯು 1) ಮಳೆ, 2) ಇಳುಕಲಿನ ಪ್ರಮಾಣ ಮುತ್ತು 
ಇಳಿಜಾರಿನ ಉದ್ದ, 3) ಮಣ್ಣಿನ ಗುಣಧರ್ಮ, 4) ಮಣ್ಣಿನ ಹೊದಿಕೆಯ ಬಗೆ 
ಇತ್ಕಾದಿ ಅಂಶಗಳನ್ನ ವಲಂಬಿಸಿದೆ : 


' ಮಳೆಯು ಮಣ್ಣುಕೊಚ್ಚಣೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ಮಳೆಯ 
ತೀವ್ರತೆ ಹಾಗೂ ಅವಧಿ ಪ್ರವಾಹದ ಗಾತ್ರವನ್ನು ನಿರ್ಧರಿಸುತ್ತವೆ. ಜಿನಗು ವಂಳೆ 
ಬಂದರೆ, ಭೂಮಿಯು. ನೀರನ್ನು ಹೀರಿಕೊಳ್ಳುವುದರಿಂದ ಪ್ಪ ರೈವಾಹಗಳುಂಟಾಗುವುದಿಲ್ಲ. 
ಮಣ್ಣಿನ ಕೊಚ್ಚಣೆಯೂ ಆಗುವುದಿಲ್ಲ. ಮಳೆಯ ತೀವ್ರತೆ ಹೆಚ್ಚಿದಾಗ, ಭೂಮಿಯ 
ನೀರು ಧಾರಣಶಕ್ತಿ ಕಡಮೆಯಾಗಿ ಪ್ರವಾಹಗಳುಂಟಾಗಿ ಮಣ್ಣನ ಕೊಚ್ಚಣೆಯಾಗು 
ತ್ತದೆ. ಮಳೆಯ ಅವಧಿ ಹೆಚ್ಚಿದಾಗ ಮತ್ತು ಎಡೆಬಿಡದೆ ಮಳೆಬಂದಾಗ ಪ್ರವಾಹದ 
ಗಾತ್ರವು ಹಚ್ಚಾಗಿ, ಮಣ್ಣಿನ ಕೊಚ್ಚಣೆಯು ಹೆಚ್ಚಾಗುತ್ತದೆ. 


ಇಳುಕಲು ಪ್ರಮಾಣ ಮತ್ತು ಇಳಿಜಾರಿನ ಉದ್ದವು ನೀರಿನ ಪ್ರವಾಹದ ವೇಗದ 
ವ್ಯಾಪ್ತಿಯ ಮೇಲೆ ಪರಿಣಾಮಕಾರಿ. ಇಳುಕಲಿನ ಪ್ರಮಾಣವು ಹೆಚ್ಚಿದಂತೆ 
ಪ್ರವಾಹದ ವೇಗವು ಹೆಚ್ಚು ತ್ತದೆ. ಗುರುತ್ವಾಕರ್ಷಣ ನಿಯಮದಂತೆ ಮೇಲಿನಿಂದ 
ಬೀಳುವ ವಸ್ತುಗಳ ವೇಗವು ಅದರ ದೂರದ ವರ್ಗವು ಹೆಚ್ಚುಕಡಮೆಯಾದಂತೆ 
ವ್ಯತ್ಕಾಸವಾಗುತ್ತಿರುತ್ತದೆ. ಒಡಿದ್ದುವೇಳೆ ಭೂಮಿಯ ಇಳುಕಲು ನಾಲ್ಕು ಪ್ರಮಾಣ 
ದಲ್ಲಿ ಚ್ಚಾದರೆ ನೀರಿನ ವೇಗವು 'ಸುಮಾರು ಎರಡರಷ್ಟು ಹೆಚ್ಚಾಗುತ್ತದೆ. ಹೀಗೆ 
ನೀರಿನ ವೇಗವು ಎರಡುಪಟ್ಟು ಹೆಚ್ಚಿದರೆ, ಅದರ ಶಕ್ತಿ (ಎಂದರೆ ಕೊಚ್ಚಣೆ ಅಥವಾ 
ಮಣ್ಣನ್ನು ಸವೆಸುವ ಸಾಮರ್ಥ್ಯ)ಯೂ ಎರಡು ಪಟ್ಟು ಹೆಚ್ಚುತ್ತದೆ. ಇದರ ಹಾಗೆ 
ಮಣ್ಣಿನ ಕಣಗಳನ್ನು ಹೊತ್ತುಕೊಂಡುಹೋಗುವ ಸಾಮರ್ಥ್ಯವು ಮೂವತ್ತೆರಡು 
ಪಟ್ಟು ಹೆಚ್ಚಾದರೆ, ತಳ್ಳಿಕೊಂಡು ಮತ್ತು ಉರುಳಿಸಿಕೊಂಡು ಹೋಗುವ ಸಾಮರ್ಥ್ಯವು 
_ ಆರಷತ್ನಾಲ್ಕು ಪಟ್ಟು ಹೆಚ್ಚುತ್ತದೆ, 


16 ಸಾಗುವಳಿ ಉಪಕರಣಗಳು 


ಇಳಕಲಕಿ ಅಧಿಕವಾಗುತ್ತಾ ಹೋದಂತೆ ಮಣ್ಣು ಕೊಚ್ಚಣೆಯೂ ಹೆಚ್ಚುತ್ತಾ 
ಹೋಗುತ್ತದೆ. ವಿಶೇಷವಾಗಿ ಬಿರುಗಾಳಿ ಬೀಸಿದಾಗ ಮತ್ತು ಉತ್ತಿದ್ದ ಭೂವಿಂಯಲ್ಲಿ 
ಗಾಳಿಯ ತೀವ್ರತೆಯಿಂದ ಕೊಚ್ಚಣೆ ಹೆಚ್ಚಾಗಿರುತ್ತದೆ. ಹೀಗೆ ಮಣ್ಣು ಕೊಚ್ಚಣೆಯು 
ಇಳುಕಲು ಮತ್ತು ಅದರ ವ್ಯಾಟ್ತ ಹೆಚ್ಚಿದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. 


ಮಣ್ಣಿನ ಗುಣಧರ್ಮ, ಎಂದರೆ ಮಣ್ಣಿನ ರಚನೆ, ಸ್ವರೂಪ, ಅದರಲ್ಲಿರುವ 
ಸಾವಯವ ವಸ್ತುಗಳ ಪ್ರಮಾಣ, ದ್ರಾವಕಶಕ್ತಿ ಮತ್ತು ಧಾರಣಶಕ್ತಿಗಳು ಮಣ್ಣಿನ 
ನಷ್ಟ ಮತ್ತು ನೀರಿನ ಪ್ರವಾಹಗಳ ಮೇಲೆ ಮಹತ್ತರವಾದ ಪ್ರಭಾವ ಬೀರುತ್ತವೆ. 
ಕ್ಷಾರ ಮಣ್ಣುಗಳ ಮೇಲೆ ಕೊಚ್ಚಣೆ ಪರಿಣಾಮವು ಹೆಚ್ಚಾಗಿರುತ್ತದೆ. ಕ್ಷಾರಮಣ್ಣು 
ಬೇಗನೆ ಕಲುಕುವುದರಿಂದ ಮಣ್ಣಿನ ಮೇಲ್ಮೈಯನ್ನು ಗಟ್ಟಿಮಾಡುವುದರ ಜೊತೆಗೆ 
ಧಾರಣಸಾಮರ್ಥವ್ಯವನ್ನು ಕಡವೆಂಗೊಳಿಸುತ್ತವೆ. ಸಡಿಲವಾದ ಮತ್ತು ಹುಡಿಯಾದ 
ಮಣ್ಣು ಪದರು ಕೊಚ್ಚಣೆ ಹಾಗೂ ಕೊರಕಲು ಕೊಚ್ಚಣೆಗೆ ಕಾರಣವಾಗುತ್ತದೆ. 


ಮಣ್ಣಿನ ಹೊದಿಕೆಯ ಬಗೆ ಸಹ ಕೊಚ್ಚಣೆಗೆ ಪರಿಣಾಮಕಾರಿ. ದಟ್ಟವಾಗಿ 
ಗಿಡಬಳ್ಳಿಗಳಿಂದ ತುಂಬಿದ ನೆಲದ ಮೇಲೆ ಮಳೆಂ:ಉ ಬೀಳುವಾಗ ನೀರಿನ ವೇಗ ಮತ್ತು 
ಅದು ಮಣ್ಣನ್ನು ಕಿತ್ತು ಕೊಂಡೊಯ್ಯುವ ಸಾಮರ್ಥ್ಯ ಕಡಮೆಯಡಾಗುತ್ತದೆ. 
ಗಿಡಗಳ ವೆಂಲಿನಿಂದ ಬಿದ್ದ ನೀರು ಭೂವಿಂಯಲ್ಲಿ ಸಾವಕಾಶವಾಗಿ ಇಂಗಿಕೊಳ್ಳುತ್ತದೆ 
ಇಲ್ಲವೇ ಸವಕಳಿಯುನ್ನುಂಟುಮಾಡವೆ. ಹರಿದುಹೋಗುತ್ತದ್ಕೆ ದಟ್ಟವಾದ ಗಿಡ 
ಮರಬಳ್ಳಿಗಳಿಲ್ಲದೆ. ನೆಲವು ಪರಿಣಾಮಕಾರಿಯಾಗಿ ನೀರನ್ನು ಹೀರಿಕೊಳ್ಳುವುದಿಲ್ಲ. 
ಏಕೆಂದರೆ, ನೆಲಕ್ಕಪ್ಪಳಿಸುವ ನೀರಿನ ಹನಿಗಳು ಮಣ್ಣನ್ನು ಸಡಿಲಮಾಡುತ್ತವೆ. ಮಣ್ಣು 
ಮಿಶ್ರಿತ ನೀರು ಬೇಗನೆ ಭೂಮಿಯ ಮೇಲ್ಮೈಯಲ್ಲಿರುವ ಸಣ್ಣ ಲೋಮನಾಳ 
ಗಳಂತಿರುವ ನಳಿಕೆಗಳನ್ನು ಮುಚ್ಚಿ ಬಿಡುವುದರಿಂದ ನೀರು ಮಣ್ಣಿನಲ್ಲಿ ಸೇರುವ 
ಪ್ರಮಾಣವು ಕಡಮೆಯಾಗುತ್ತದೆ. ಹೀಗಾಗುವುದರಿಂದ ನೀರಿನ ಪ್ರವಾಹ ಮತ್ತು 
ಮಣ್ಣಿನ ನಷ್ಟ ಹೆಚ್ಚಾಗುತ್ತದೆ. 


ಮಜ್ಜಿನ ರಕ್ಷಣೆ 
ಣ 
ಮಣ್ಣು ಕೊಚ್ಚಿಕೊಂಡುಹೋಗುವುದರಿಂದ ಫಲವತ್ತತೆಯ) ಕಡಮೆಯಾಗಿ 
ಮಣ್ಣು ಸವಿದುಹೋಗುತ್ತದೆ. ಇದೆರಿಂದ, ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯ 
ವಾಗುವುದಿಲ್ಲ. ಆದುದರಿಂದ ಮಣ್ಣಿ ನಲ್ಲಿ ಕೊಚ್ಚಣೆಯನ್ನು ತಡೆಗಟ್ಟುವುದು 
ಆತ್ಯವಶ್ಥ. ಭೂಮಿಯ ಗುಣವನ್ನವಲಂಬಿಸಿ ನಿಸರ್ಗವು ವಿವಿಧ ಬಗೆಯ ಸಸ್ಯಗಳನ್ನು 
ಬೆಳವಣಿಗೆಗೆ ಅನುವುವಕಾಡಿ ನೆಲಕ್ಕೆ ಹೊದಿಕೆಮಾಡುತ್ತದೆ. ನಿಸರ್ಗದೆ ಜೊತೆಗೆ 
ಮಾನವನು ಮಣ್ಣಿನ ಕೊಚ್ಚಣೆ ತಡೆಗಟ್ಟುವುದಕ್ಕೆ ಸಹಕರಿಸಿದರೆ ಮಣ್ಣುಕೊಚ್ಚಣೆ 


ಮಣ್ಣು ` 17 
ಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಭೂವಿಂಯ ಸಾಮರ್ಥ್ಯವನ್ನು 
ತಿಳಿದುಕೊಂಡು ಬೆಳೆಗಳನ್ನು ಬೆಳೆಯುವುದು ಉಚಿತ, ಅದರಂತೆ ಮಣ್ಣಿನ ರಕ್ಷಣೆ 
ಕಡೆಗೂ ಹೆಚ್ಚಿನ ಗಮನಕೊಡುವುದು ಒಳಿತು. 


ಸಮಪಾತಳಿ ಸಾಗುವಳಿ: ಎಲ್ಲಾ ಸಾಗುವಳಿ ಕ್ರಮಗಳನ್ನು ಉಪಯೋಗಿಸಿ 
ಕೊಂಡು ನೀರಿನ ಹರಿಯುವಿಕೆಯನ್ನು ತಡೆಗಟ್ಟಲು ಸಮಪಾತಳಿಗುಂಟ ಬೆಳೆಗಳನ್ನು 
ಬೆಳೆಯಬೇಕು. ಇದರಿಂದ ನೀರಿನ ಧಾರಣಶಕ್ತಿಯನ್ನು ಹೆಚ್ಚಿಸಿ ಮಣ್ಣಿನ ಸವೆತವನ್ನು 
ತಗ್ಗಿಸಿ ಹೆಚ್ಚು ರ್ವ ಇಳುವರಿಯನ್ನು ಪಡೆಯಬಹುದು. ಸಮಪಾತಳಿ ಸಾಗುವ: ಛಿಯೊಂದಿಗೆ 
ಪಟ್ಟಿ ಬೇಸ; ಸಾಯವನ್ನು ಮಾಡಿದಾಗೆ ನೀರಿನ ಹಂಚಿಕೆ ಸಮಾನವಾಗಿರುತ್ತದೆ. 


ಉಳುಮೆ :: ಸಾಗುವಳಿ ಮತ್ತು ವ್ಯವಸಾಯ ಉಪಕರಣಗಳ ಸಹಾಯದಿಂದ 
ಸಾಗುವಳಿಮಾಡಿ ಹೆಚ್ಚಿನ ಇಳುವರಿ ಪಡೆಯಲು ಶಕ್ಕವಾಗಿದೆ. ಒಣ ಬೇಸಾಯದಲ್ಲಿ 
ಪ್ರಾಥಮಿಕ ಸಾಗುವಳಿ ಕ ಕೃಮದ ಉಪಯುಕ್ತತೆ ಬಗ್ಗೆ ಇನ್ನಾ ಭಿಪ್ಪಾ ಯಗಳಿವೆ, ಮೇಲ್ಮೈ 
ಸಾಗುವಳಿಯಿಂಂದ `ಹೆಚ್ಚಿನ ಪ್ರಮಾಣದಲ್ಲಿ ಕಳೆಯನ್ನು ಪಡಿಸಿ ನೀರನ್ನು ಹೀರಿ 
ಕೊಳ್ಳುವ ಸಾಮರ್ಥ್ಯ ವನ್ನೂ ಕಗ ದ ಆಳವಾಗಿ 
ಉಳುಮೆ ಮಾಡುವುದರಿಂದ ಮತ್ತು ಮಣ್ಣನ್ನು ಹೆಚ್ಚು ಪುಡಿಗೊಳಿಸುವುದರಿಂದ 
ಮಣ್ಣು ಕೊಚ್ಚಣೆಗೆ ಎಡೆಮಾಡಿಕೊಟ್ಟಂತಾಗುತ್ತದೆ, 


ಆಚ್ಛಾದನೆ : ' ಮಧ್ಯಂತರ ಸಾಗುವಳಿಯಿಂಂದ ಕಳೆಯನ್ನು ನಾಶಗೊಳಿಸಿ 50 
ಮಿಲಿ ಮಾಟರ್‌ನಿಂದ "75 ಎಂಬಿಮಾಟರ್‌ವರೆಗೆ ಮೇಲ್ಮಣ್ಣಿನ ಹೊದಿಕೆಯನ್ನು 
ತಯಾರಿಸುವುದರಿಂದ ಬಾಪ್ಟೀಭವನವು ಕಡಮೆಯಾಗುತ್ತದೆ. ಪ್ರತಿ ಮಳೆಸಂನಂತರ 
ಮಧ್ಯಂತರ ಬೇಸಾಯಮಾಡುವುದರಿಂದ ಮಣ್ಣಿನ ಮೇಲ್ಪದರವು ಸಡಿಲಗೊಂಡು 
ಸಾವಯವವಸ್ತು ಮತ್ತು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯವು ಹೆಚ್ಚುತ್ತದೆ. 


ಪರ್ಯಾಯ ಸಾಗುವಳಿ: ಸಾಮಾನ್ಯವಾಗಿ ಭೂಮಿಯ ಫಲವತ್ತತೆಯನ್ನು 
ಉಳಿಸಿಕೊಂಡು ಬರಲು ಪರ್ಯಾಯ ಸಾಗುವಳಿ ಅತ್ಯವಶ್ಯ. ಪದೇ ಪದೇ ಒಂದೇ 
ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿ ನಲ್ಲಿಯ ಸಸ್ಯ ಪೋಷಕಾಂಶಗಳು ಸಮತೋಲನ 
ಸ್ಥಿತಿಯಲ್ಲಿರುವುದಿಲ್ಲ. ಕಳೆನಾಶಕ್ಕಾಗಿ ಭೂಮಿಯ ಸ್ವಚ್ಛತೆ ಅವಶ್ಯಕ. ಇದಕ್ಕಾಗಿ 
ಪದೇ ಪದೇ ಸ್ವ ಚ್ಛೈಗೊಳಿಸಂವುದರಿಂದ 'ಪದೆರಕಿ ಕೊಚ್ಚಣೆ, "ಕೊರಕಲು "ಕಚ್ಚ ಣೆಗಳಾಗಿ 
ಮಣ್ಣಿನ ನಷ್ಟಕ್ಕೆ. ಕಾರಣವಾಗಂತ್ತದೆ. ಪರ್ಯಾಯ ಸಾಗುವಳಿ ಕ್ರಮದಿಂದ ಈ 
ಮಣ್ಣಿನ ನಷ್ಟವು ಕಡಮೆಯಾಗಿ. ಫಲವತ್ತತೆಯ ಪಾಲನೆಯಾಗುತ್ತದೆ. ಒಳ್ಳೆಯ 
ಪರ್ಯಾಯ ಬೇಸಾಯವು ಸಾಲುಬೆಳೆಗಳ ಬೆಳೆಯನ್ನು, ನಿಬಿಡವಾಗಿ ನೆಟ್ಟ ಸಸಿಗಳನ್ನು 
ಮತ್ತು ಹರಡುತ್ತಿರುವ ಬೇರುಗಂಟು ದ್ವಿದಳಕಾಳು ಸಸ್ಯಗಳು ಅಥವಾ ಹುಲ್ಲಿನ 
ಜೊತೆಗಿರುವ ಬೇರಂಗಂಟು ದ್ವಿದಳಕಾಳು ಸಸ್ಮದೊಂದಿಗೆ ಕೂಡಿಕೊಂಡಿರಬೇಕ2. 


18 ಸಾಗುವಳಿ ಉಪಕರಣಗಳು 


ಸ್ವಾಭಾವಿಕವಾಗಿ ಪರ್ಯಾಯ ಬೆಳೆಗಳ ಆಯ್ಕೆಯು ಭೂಮಿಯ ಬಳಕೆ, ವಾತಾವರಣ, 
ಆರ್ಥಿಕ ಪರಿಸ್ತಿತಿ, ಮಣ್ಣಿನ ವಿಧ, ಇಳಂಕಲು, ಮಣ್ಣು ಕೊಚ್ಚಣೆಯ ಬಗೆ ಮತ್ತು 
ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನ ವಲಂಬಿಸಿರುತ್ತದೆ. ದ್ವಿದಳಧಾನ್ಯಗಳ 
ಮಿಶ್ರಬೆಳೆಗಳನ್ನು ಬೆಳೆಯುವುದು, ಸಾಮಾನ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನು 
ಬೆಳೆಯುವುದಕ್ಕಿಂತಲೂ ಲಾಭದಾಯಕವೆಂದು ತಿಳಿದುಬಂದಿದೆ. ಅನುಕೂಲಕರೆ 
ಸ್ಥಿತಿಯಲ್ಲಿ ಮಿಶ್ರಬೆಳೆಗಳು ಜೀವವಿಮೆಯಂತೆ ರೈತನಿಗೆ ಸಹಕರಿಸುತ್ತವೆ. ' 


ಪಟ್ಟೆ ಬೇಸಾಯ :ಇದು ಇನ್ನೊಂದು ತರಹದ ಅತ್ಯವಶ್ಯಕವಾದ ಪರ್ಯಾಯ 
ಬೇಸಾಯ. ಪಟ್ಟೆ ಬೇಸಾಯವು ನೀರಿನ ಪ್ರವಾಹದಿಂದ ಉಂಟಾಗುವ ಕೊಚ್ಚಣೆ 
ಯನ್ನು ತಡೆಗಟ್ಟಿ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುತ್ತದೆ ಎಂಬ 
ವಿಚಾರ ಸರ್ವಾನುಮತವಾಗಿದೆ, ಈ ಪದ್ಧತಿಯಲ್ಲಿ ಭೂಸಾಗುವಳಿಯ ಕ್ರಮಗಳಾದ 
`ಪರ್ಯಾಯ ಬೆಳೆಗಳನ್ನು ಬೆಳೆಯುವಿಕೆ, ಸಮಪಾತಳಿ ಸಾಗುವಳಿ, ಸರಿಯಾದ ಉಳುಮೆ, 
ಹೊದಿಕೆ ಬೆಳೆಗಳನ್ನು ಬೆಳೆಯುವಿಕೆ, ಹೊದಿಕೆಯನಲ್ನ ತಯಾರಿಸುವಿಕೆ ಮುಂತಾದವು 
ಸೇರುತ್ತವೆ, ಪಟ್ಟೆ ಬೇಸಾಯದಲ್ಲಿ ಹಲವು ವಿಧಗಳಿವೆ : 


ಸಮಪಾತಳಿಪಟ್ಟೆ ಬೇಸಾಯ 
ಭೂಪಟ್ಟೆ ಬೇಸಾಯ 
ಗಾಳಿಪಟ್ಟೆ ಬೇಸಾಂಗಂ 
ಸ್ಮಿರಪಟ್ಟೆ ಬೇಸಾಯ 


ಜಿ WN 


1. ಸಮಪಾತಳಿಪಟ್ಟೆ ಬೇಸಾಯ : ಇದರಲ್ಲಿ ಕೊಚ್ಚಣೆ ಪ ಗ್ರತಿಬಂಧಕ 'ಬೆಳೆ 
ಗಳನ್ನು ಪಟ್ಟಿಗಳಲ್ಲಿ ನಿಶ್ಚಿ ತ ಅಗಲಳತೆಯಲ್ಲಿ ಒಂದರನಂತರೆ ಮತ್ತೊ, ಂದನ್ನು ಸಮಪಾತಳಿ 
ಗುಂಟ ಬೆಳೆಯಲಾಗುತ್ತದೆ. ಕೊಚ್ಚಣೆಯನ್ನು ತಡೆಗಟ್ಟಿ ಮಣ್ಣನ್ನು ಕಾಪಾಡುವ 
ಬೆಳೆಗಳನ್ನು ಪರ್ಯಾಯ ಪಟ್ಟೆಗಳಲ್ಲಿ ಬೆಳೆಯುವುದರಿಂದ. ಇಳುಕಲಿನ ವ್ಯಾಪ್ತಿಯು 
ಕಡಮೆಯಾಗುತ್ತದೆ, ಹರಿಯುವ ನೀರಿನ ಚಲನೆಗೆ ಅಡ್ಡಿಯುಂಟಾಗುತ್ತದೆ ; ಅಧಿಕ 
ಮಳೆಯ ನೀರನ್ನು ಮಣ್ಣು ಹೀರಿಕೊಳ್ಳಲು ಸಹಾಯವಾಗುತ್ತದೆ. ಪ್ರತಿಭಟಿಸುವ 
ಶಕ್ತಿಯುಳ್ಳ ಬೆಳೆಗಳ ಎಲೆಗಳು ಮಳೆಯ ನೀರಿನ ಹನಿಗಳು ನೇರವಾಗಿ ಮಣ್ಣಿನ 
ಮೇಲ್ಮೈಗೆ ಅಪ್ಪಳಿಸಿದಂತೆ ರಕ್ಷಿಸುತ್ತವೆ. ಶೋಲಾಪುರದ ಒಣ ಬೇಸಾಯ 
ಸಂಶೋಧನಾ ಕೇಂದ್ರದಲ್ಲಿಯ ಸಂಶೋಧನೆಯ ಪರಿಣಾಮವಾಗಿ ಈ ಕೆಳಗಿನ ಕೆಲವು 
ಅಂಶಗಳು ಕಂಡುಬಂದಿವೆ : 


1, ಕಡ್ಲೆಕಾಯಿ (ಶೇಂಗಾ) ಮತ್ತು ಹುಲ್ಲುಗಳು ಕೊಚ್ಚಣೆ ತಡೆಗಟ್ಟುವಲ್ಲಿ 
ಸಫಲವಾಗಿವೆ. 


ಮಣ್ಣು 19: 


2. ರೂಢಿಯಲ್ಲಿರುವಂತೆ ಬೇರುಗಂಟಂ ದ್ಮಿದೆಳಕಾಳು ಬೆಳೆಯು ವಿಪುಲವಾಗಿ 
ಹೊದಿಕೆಯನ್ನುಂಟುಮಾಡಿ ನೀರಿನ ಹನಿಗಳು ಭೂಮಿಯ ಮೇಲ್ಮೈಗೆ ನೇರವಾಗಿ 
ಅಪ್ಪಳಿಸದಂತೆ ಪ್ರತಿಬಂಧಿಸುತ್ತದೆ, ಬೇರುಗಂಟು ದ್ವಿದಳಕಾಳಂಗಳ ಬಿತ್ತನೆ ಪ್ರಮಾಣ 
ವನ್ನು ರೂಢಿಯಲ್ಲಿರುವುದಕ್ಕಿಂತ ಮೂರುಪಟ್ಟು ಹೆಚ್ಚಿಸಿದಾಗ ಮಾತ್ರ ಒಳ್ಳೆಯ 
ಹೊದಿಕೆ ಹೊದಿಸಲು ಸಾಧ್ಯ. 


3. ಸಮಪಾತಳಿ ಪಟ್ಟೆಗಳ ಪರಿಣಾಮಕಾರಿ ಅಗಲಳತೆಯು ಜೋಳ, ಸಜ್ಜೆ 
ಗಳಿಗೆ 32 ಅಡಿ ಮತ್ತು ಬೇರುಗಂಟು ದ್ವಿದಳಕಾಳು ಬೆಳೆಗೆ 24 ಅಡಿ ಇರಬೇಕು. 
ಬೇರೆ ಬೇರೆ ಇಳುಕಲುಗಳಲ್ಲಿ ಕೊಚ್ಚಣೆಗೆ ಎಡೆಮಾಡಿಕೊಡುವ ಮತ್ತು ಪ್ರತಿಬಂಧಿಸುವ 
ಬೆಳೆಗಳಿಗೆ ಹೊಂದುವ ಅಗಲಗಳನ್ನು ಈ ಮುಂದೆ ತಿಳಿಸಲಾಗಿದೆ ; 


ಕೋಷ್ಟಕ 1: ವಿವಿಧ ಇಳುಕಲುಗಳಲ್ಲಿ ಕೊಚ್ಚಣೆಗೆ ಎಡೆಮಾಡಿಕೊಡುವ ಮತ್ತು 
ಪ್ರತಿಬಂಧಿಸುವ ಬೆಳೆಗಳಿಗೆ ಹೊಂದುವ ಅಗಲಗಳು 





ಇಳಕಲು | ಕೊಚ್ಚಣೆಗೆ ಎಡೆಮಾಡಿ ಕೊಚ್ಚಣೆಯನ್ನು ಪ್ರತಿ 
(ಶೇಕಡಾ) 1 ಕೊಡುವ ಬೆಳೆಗಳ ಅಗಲ ಬಂಧಿಸುವ ಬೆಳೆಗಳ ಅಗಲ 
1 ಮತ್ತು ಅದಕ್ಕಿಂತ ಕಮ್ಮ 45 ಮೀಟರ್‌ 9 ವಾಟರ್‌ 
\ (150 ಅಡಿ) . (30 ಅಡಿ) 
1 ರಿಂದ 2 \ 24 ಮಾಟರ್‌ 6 ಮಾಟರ್‌ 
ಸ. (80 ಅಡಿ) (20 ಅಡಿ) 
2 ರಂದ 3 15ರ 4.5 ಮಾಟರ್‌ 
(45 ಆಡಿ) (15 ಆಡಿ) 


2. ಭೂಪಟ್ಟೆ ಬೇಸಾಹು: ಭೂಪಟ್ಟೆ ಬೇಸಾಯದಲ್ಲಿ ಸ್ವಲ್ಪ ಹೆಚ್ಚು 
ಕಡಮೆ ಒಂದೇ ತೆರನಾಗಿ ಸಮಫಾತಳಿಗುಂಟ ಸಮಾನಾಂತರವಾಗಿರುವ ಪಟ್ಟಿಗಳಲ್ಲಿ 
ಬೆಳೆಯನ್ನು ಬೆಳೆಯಲಾಗುತ್ತದೆ, 


3. ಗಾಳಿಪಟ್ಟೆ ಜೇಸಾಯ : ಗಾಳಿಪಟ್ಟೆ ಬೇಸಾಯದಲ್ಲಿ ಉದ್ದವಾಗಿ ಮತ್ತು 
ನೇರವಾಗಿರುವ ಅಲ್ಲದೆ ಇಕ್ಕಟ್ಟಾದ ಸಾಪೇಕ್ಷ ಪರ್ಯಾಯ ಪಟ್ಟೆಗಳಲ್ಲಿ ನಿಧಾನವಾಗಿ 
ಬೆಳೆಯಂವ ಬೆಳೆಗಳನ್ನೂ ಸಮಪಾತಳಿಗಳ ಕಡೆಗೆ ಗಮನಹರಿಸದೆ ಸಮಾನಾಂತರ 
ವಾಗಿರುವ ಪಟ್ಟೆಗಳಲ್ಲಿ ಗಾಳಿ ಬೀಸುವ ದಿಕ್ಕಿಗೆ ಲಂಬವಾಗಿರುವಂತೆ ಹೆಚ್ಚು ಎತ್ತರವಾಗಿ 
ಬೆಳೆಯುವ ಜೋಳ, ಸಜ್ಜೆ ಅಥವಾ ಮೆಕ್ಕೆಜೋಳಗಳನ್ನೂ ಬೆಳೆಯಲಾಗುತ್ತದೆ. 


20 ಸಾಗುವಳಿ ಉಪಕರಣಗಳು 


4, ಸ್ಥಿರಪಟ್ಟೆ ಜೇಸಾಯ ; ಹೆಚ್ಚು ಆಳವಾದ ಅಥವಾ ಹೆಚ್ಚು ಇಳಂಕ 
ಲಿರುವ ಜಮೊನುಗಳ್ಲಿ ಸಮಪಾತಳಿ ಪಟ್ಟೆಗಳನ್ನು ನಿರ್ಮಿಸಿ, ಪರ್ಯಾಯ 
(ಒಂದನ್ನು ಳಿದು ಇನೆಣ್ನಂದು) ಪಟ್ಟಿಗಳಲ್ಲಿ ಗಿಡ, ಹುಲ್ಲುಗಳನ್ನು ಸ್ಥಿರವಾಗಿ 
ಸ್ಥಾಪಿಸುವಿಕೆ, 


ಕೈ ಹಾಗೂ ಉಪಕರಣಗಳಿಂದ ಜೈವಿಕ ಕ್ಷ ಕ್ರಮಗಳಿಗಿಂತ ಹೆಚ್ಚು ಉಪಯುಕ್ತವಾಗಿ 
ಸುಲಭದರದಲ್ಲಿ ಮಣ್ಣಿನ ರಕ್ಷಣೆಮಾಡಲು ಪರಿಣಾಮಕಾರಿ ಕ್ಷ ಕ್ರಮಗಳನ್ನು ಕೈಗೆಇಳ್ಳ 
ಲಾಗುತ್ತದೆ. ಇವುಗಳಿಂದ ಹೆಚ್ಚು ಸಮಯ ಒದಗಿಸಿ ಹರಿಯುಂತ್ತಿರುವ ನೀರನ್ನು 
ವಂಣ್ಣು ಹೀರಿಕೊಂಡು ತನ್ನಲ್ಲಿ ಹಿಡಿದಿಟ್ಬಕೊಳ್ಳುವಂತೆ ಮಾಡುವುದು ; ಉದ್ದವಾದ 
ಇಳುಕಲನ್ನು ಅನೇಕ ತುಂಡುಗಳನ್ನಾಗಿ ಮಾಡಿ, ಹರಿಯಂವ ನೀರಿನ ವೇಗವನ್ನು 
ಕಡಮೆಮಾಡುವುದು ಮತ್ತಾ ಹರಿಯುವ ನೀರಿನಿಂದ ಆಗುತ್ತಿರುವ ಹಾನಿಯಿಂದ 
ಮಣ್ಣನ್ನು ರಕ್ಷಿಸುವುದು ಸಾಧ್ಯ. 


ಈ ಕೆಳಗಿನ ಕೈಯಿಂದಲೊ ಉಪಕಡಣಗಳಿಂದಲೊ ಮಾಡುವ ಕ್ರಮಗಳನ್ನು 
ಮಣ್ಣಿನ ರಕ್ಷಣೆಯಲ್ಲಿ ಆನುಸರಿಸಲಾಗುತ್ತ. ದೆ: 


1. ಕೆಳಮಣ್ಣಿನ ಸುಧಾರಣೆ: ಕೆಳಮಣ್ಣಿನಲ್ಲಿ ಅಡಗಿ ಕುಳಿತಿರುವ ಗಟ್ಟಿ 
ಯಾದ ಮಣ್ಣಿನ ಸ್ತರಗಳನ್ನು ಆಳವಾಗಿ ಉಳುವ ಸಾಮಗ್ರಿಯನ್ನುಪಯೋಗಿಸಿ 
ಒಡೆದು, ಮಣ್ಣಿನ ನೀರುಧಾರಣ ಶಕ್ತಿಯನ್ನು ಹೆಚ್ಚಿಸಿ, ಹರಿಯುವ ನೀರನ್ನು ತನ್ನಲ್ಲಿ 
ಹೀರಿಟ್ಟುಕೊಳ್ಳುಮತೆ ಮಾಡಲಾಗುತ್ತದೆ. ಇದರಿಂದ ನೀರು ಹರಿದುಹೋಗುವುದು 
ಕಡಮೆಯಾಗಿ ಮಣ್ಣಿನ ಕೊಚ್ಚಣೆಯಂನ್ನು ತಡೆಗಟ್ಟಬಹುದಾಗಿದೆ. 


2. ಸಮಪಾತಳಿ ಒಡ್ಡುಗಳ ನಿರ್ಮಾಣ: ಸಮಪಾತಳಿಗುಂಟ ನಿರ್ಮಿಸಿದ 
ಒಡ್ಡೂಗಳಿಗೆ ಸಮಪಾತಳಿ ಒಡ್ಡು ಗಳೆಂದು -ಹೆಸರು. ಸಮಪಾತಳಿ ರೇಖೆಗುಂಟ 
ನಿರ್ವಾಸಲಾದ ಒಡ್ಡುಗಳಿಗೆ ಸಮಪಾತಳಿ ಒಡ್ಡುಗಳೆಂದೂ ಲಂಬವಾಗಿ ಸ್ವಲ್ಪ. 
ಇಳುಕಲನ್ನು ಮಾಡಿ ನಿರ್ಮಿಸಲಾದ ಒಡ್ಡುಗಳಿಗೆ ಇಳುಕಲಿನ ಒಡ್ಡುಗಳೆಂದೂ ಹೆಸರು. 
, ಈ ಒಡ್ಡುಗಳು ವಿವಿಧ ಬಗೆಯವಿರುತ್ತವೆ : 


1.' ಅಗಲವಿರುವ ಒಡ್ಡು, 2. ಚಿಕ್ಕ ಗಾತ್ರದ ಒಡ್ಡು, 3. ಕಾಲುವೆ 
ಒಡ್ಡು, 4. ಚೌಕಾದ ಒಡ್ಡು. ಈ ಎಲ್ಲ ಪ್ರಕಾರದ ಒಡ್ಡುಗಳನ್ನು ವಿವಿಧ ಸನ್ನಿ 
ವೇಶಗಳಲ್ಲಿ ಬಳಸಲಾಗಂತ್ತದೆ. 


ಒಣ ಬೇಸಾಯ ಪದ್ಧತಿಯಲ್ಲಿ ಸಮಪಾತಳಿಗುಂಟ ಅಥವಾ ಇಳುಕಲಿಗೆ ಅಡ್ಡ 
ಲಾಗಿ ಬದು ಪಟ್ಟೆಗಳನ್ನು ಕಟ್ಟುವುದು ಅಲ್ಲದೆ ಭೂವಿಂಯಂನ್ನು ಸಮಭಾಗಗಳನ್ನಾಗಿ 
ಮಾಡಿ ಹರಿಯುವ ನೀರನ್ನು ನಿಯಂತ್ರಿಸುವುದು ಹಾಗೂ ಮಣ್ಣು ಹೆಚ್ಚು ನೀರನ್ನು 


ಮಣ್ಣು * 21 


ಹೀರಿಕೊಳ್ಳುವಂತೆ ಮಾಡುವುದೇ ಮೊದಲಾದ ಸಾಗುವಳಿ ಕ್ರಮಗಳಿಂದ ಮಣ್ಣಿನ 
ಕೊಚ್ಚಣೆಯನ್ನು ಕಡಮೆಮಾಡಬೇಕು. 


ಮಳೆಯ ಪ್ರಮಾಣಕ್ಕನುಗುಣವಾಗಿ ಹೆಚ್ಚು ಆಳವಾಗಿ ಉಳುಮೆ ಮಾಡುವು 
ದನ್ನು ಬಿಡೆಬೇಕು. ಅದಕ್ಕೆ ಬದಲು, ಎರಡುಸಾರಿ ಕುಂಟೆ (ಜೂನ್‌, ಜುಲೈ ಅಥವಾ 
ಜುಲೈ-ಆಗಸ್ಟ್‌ 5, ತಿಂಗಳುಗಳಲ್ಲಿ) ಹೊಡೆಯಬೇಕು. ಮೂರು ವರ್ಷಕ್ಕೊಮ್ಮೆ 
ಬೇಸಿಗೆಯ ಬೆಳೆಯನಂತರ ಸಮಪಾತಳಿಗುಂಟ ಉಳುಮೆಮಾಡಬೇಕು. ಹೆಚ್ಚು 
ಬೇರಿರುವ ಕಳೆಗಳನ್ನು ಆಳವಾಗಿ ನೇಗಿಲು ಹೊಡೆಯುವುದರಿಂದ ಸ್ವಚ್ಛಗೊಳಿಸಬೇಕು. 


ಕನಿಷ್ಠಪಕ್ಷ ವರು ಅಥವಾ ನಾಲ್ಕು ವರ್ಷಕ್ಕೊಂದು ಸಾರಿ ಉಳುಮೆಗೆ 
ಮುಂಚೆ 1 ಎಕರೆಗೆ 1 ಟನ್‌ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. 45 ಸೆಂಟಿಮಾಟರ್‌ 
ಅಗಲವಿರುವ ಸಲಿನಲ್ಲಿ ಎಮ್‌ 35.1 ಜೋಳದ ಬೀಜವನ್ನು ಸಂಮಾರು ಒಂದಂ 
ಎಕರೆಗೆ ಒಂದುವರೆ ಕಿಲೋಗ್ರಾಮ್‌ನಂತೆ ಬಿತ್ತಬೇಕು. ಬೀಜಗಳನ್ನು ಕಾಡಿಗೆರೋಗದ 
ಸ್ಮಟ್‌ ಪೀಡೆಯಿಂದ ದೂರಮಾಡಲು ಗಂಧಕವನ್ನು ಧೂಳಿಸಿ ಉಪಚರಿಸಿರಬೇಕು. 
ಕೂರಿಗೆಯಿಂದ ಬಿತ್ತಿದನಂತರ ಹರಗುಕುಂಟೆ ಹಾಯಿಸಿ ಬೀಜಗಳನ್ನು ಮುಚ್ಚುವಂತೆ 
ಮಾಡಬೇಕು, " 


ಹಿಂಗಾರಿಜೋಳೆಕ್ಕೆ ಆಕ್ಟೋಬರ್‌-ನವೆಂಬರ್‌ ಆಥವಾ ನವೆಂಬರ್‌-ಡಿಸೆಂಬರ್‌ 
ತಿಂಗಳನಡುವೆ ಬೀಜಬಿತ್ತಿದ ಸಮಯವನ್ನಾಧರಿಸಿ ಎರಡುಸಾರಿ ಎಡೆಕುಂಟೆ ಹೊಡೆದು 
ಅಂತರ ಬೇಸಾಯ ಮಾಡಬೇಕು, ಆಮೇಲೆ ಬರುವ ಮಳೆಯಿಂದ ಹೆಚ್ಚು ಕಳೆ 
ಬೆಳವಣಿಗೆಗೆ ಪ್ರಚೋದನೆಯುಂಟಾಗುತ್ತದೆ, ಆದುದರಿಂದ, ಆಳವಾದ ಭೂಮಿಯಲ್ಲಿ 
ಹೆಚ್ಚು ಚಾರಿ ಎಡೆಕುಂಟೆ ಹೊಡೆಯಬೇಕಾಗುತ್ತದೆ. ಉಚಿತ ಪರ್ಯಾಯ (ಸರದಿ) 
ಬೆಳೆಕ್ರಮ ಅನುಸಂಸುವುದು ಅವಶ್ಯವಿದೆ: 

(1) ಜೋಳ - ಜೋಳ. ಜೋಳ -ಕಡಲೆ 

(2) ಜೋಳ - ಚೋಳ ಚೋಳ - ಶೇಂಗಾ 


ಎರಡನೆಬಾರಿ ಬಿತ್ತುವಾಗ ಜೋಳದ ಬದಲು ಬೇರೆ ಯಾವುದಾದರೂ ಎಂದರೆ, 
ಉದಾಹರಣೆಗೆ ಹತ್ತಿ, ತಂಬಾಕು, ಗೋಧಿ ಇತ್ಯಾದಿ ಬೆಳೆಯನ್ನು ಹವಾಮಾನ ಮತ್ತು 
ಮಣ್ಣಿ ನಗುಣಗಳನ್ನ ವಲಂಬಿಸಿ ಬೆಳೆಯಬೇಕು. ಮಿಶ್ರಬೆಳೆಯನ್ನು ಬೆಳೆಯುವುದು 
ಇನ್ನೂ ಒಳ್ಳೆಯದು ; ಮಿಶ್ರ ಬೆಳೆಯಲ್ಲಿ ಬೇರೆ ಬೇರೆ ಸಾಲಿನಲ್ಲಿ ಬೇರೆ ಬೇರೆ 
ಬೆಳೆಗಳನ್ನು ಬೆಳೆಯುವುದು ಹೆಚ್ಚು ಉತ್ತಮ. 


ಪಟ್ಟೆ ಬೇಸಾಯವನ್ನು ಅನುಸರಿಸುವುದು ವಾಡಿಕೆಯಾಗಿದೆ, ಸವಕಳಿಗೆ 
ಎಡೆಕೊಡುವ ಬೆಳೆಗಳಾದ ಜೋಳ ಮತ್ತು ಸಜ್ಜೆಗಳನ್ನು ಪಟ್ಟೆಗಳಲ್ಲಿ, ಕೊಚ್ಚಣೆ 


22 * ಸಾಗುವಳಿ ಉಪಕರಣಗಳು 


ನಿರೋಧಕವಾದ ಮಡಿಕೆ, ಶೇಂಗಾ ವಂಂತಾದ ಹಬ್ಬಿಕೊಳ್ಳು ವ ಸ್ವ _ಭಾವವಿರುವ 
ಬೆಳೆಗಳಿಗೆ ಬದಲಾಗಿ ಬೆಳೆಯುವುದು ಉತ್ತಮ ರಕ್ಷಣಾ ಬೆಳೆಗಳಾದ ಶೇಗಾದಂತಹ 
ಬೆಳೆಗಳ ಬಿತ್ತನೆಗೆ ಹೆಚ್ಚ ಬೀಜಗಳನ್ನು ಉಪಯೋಗಿಸಿ ಬೆಳೆಯಬೇಕು, ಕೊಚ್ಚಣೆಯಾದ 
ಅಥವಾ ಸವಕಲಾದ ಭೂಮಿಯನ್ನು ಹುಲ್ಲು ಬೆಳೆಸಲು ಉಪಯೋಗಿಸಬೇಕು, 


ಆಳವಾಗಿ ಅಥವಾ ಸ್ವಲ್ಪ ಆಳವಾಗಿ ಕೊಚ್ಚಿದ ಮಣ್ಣನ್ನು ಮುಂಗಾರಿ 
ಬೆಳೆಗಳಾದ ಸಜ್ಜೆ, ತೊಗರಿಗಳನ್ನು ಬೆಳೆಯಲು, ಜೋಳದ ಬದಲು ಶೇಂಗಾವನ್ನು 
ಬೆಳೆಯಲು, ಜೊತೆಗೆ ಹಸುರು ಗೊಬ್ಬರದ ಬೆಳೆಗಳನ್ನು ಬೆಳೆಯಲು ಕೂಡಾ 
ಉಪಯೋಗಿಸುತ್ತಾರೆ, 


ಹೀಗೆ ಮೇಲೆ ಹೇಳಿದ ಎಲ್ಲಾ ಪದ್ಧತಿಗಳನ್ನು ಆನಂಸರಿಸುವುದರಿಂದ ಕ್ರಮೇಣ 
ಕೊಚ್ಚಣೆಯನ್ನು ತಡೆಗಟ್ಟಬಹುದು, 


ಮಚ್ಚಿನ ವಿಕ್ಕೇಷಣೆ 4 


ರೈತರಿಗೆ ಸಾಗುವಳಿ ಕ್ರಮದಲ್ಲಿ ಮಾರ್ಗದರ್ಶನನ್ನೀಡಲು, ಮಣ್ಣಿನಲ್ಲಿಯ 
ರಾಸಾಯನಿಕ, ಭೌತಿಕ ಹಾಗೂ ಸಸ್ಯಪೋಷಕಾಂಶಗಳ ಗುಣಧರ್ಮಗಳನ್ನು ತಿಳಿದು 
ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳ ಬಳಕೆ. ನೀರಿನ ಬಳಕೆ ಮುಂತಾದ ವಿಷಯ 
ಗಳನ್ನು ಅವರಿಗೆ ತಿಳಿಸಿ, ಹೆಚ್ಚು ಇಳಂವರಿಯನ್ನು ಪಡೆಯುವಂತೆವಕಾಡಲು ಮಣ್ಣಿನ 
ವಿಶ್ಲೆಷಣೆ ಮಾಡಲಾಗಂತ್ತದೆ, ಭಾರತದಲ್ಲಿಯ ಎಲ್ಲ ರೈತರು ಮಣ್ಣಿನ ಗುಣಧರ್ವ 
ತಿಳಿದು ಹೆಚ್ಚು: ಇಳಂವರಿಯನ್ನು ಪಡೆದಂ. ದೇಶದ ಉನ್ನತಿಗೆ ಕಾರಣವಾಗಲೆಂದು 
ದೇಶಾದ್ಯಂತ ಜಿಲ್ಲೆಗೊಂದರಂತೆ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ 
ಜೊತೆಗೆ. ಸಂಚಾರೀ ಮಣ್ಣೂಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆಯೂ ಇದೆ, ಈ ಕೇಂದ್ರ 
- ಗಳಲ್ಲಿ ರಾಸಾಯನಿಕ ಹಾಗೂ ವಿದ್ಯುದಳತೆ ಪದ್ಧತಿಗಳಿಂದ ಮಣ್ಣು ಪರೀಕ್ಷೆ 
ಮಾಡುತ್ತಾರೆ. ಇವುಗಳಲ್ಲಿ ಶೀಘ್ರ ಮಣ್ಣಿನ ಪರೀಕ್ಷೆಗೆ ವಿದ್ಯುದಳತೆ ಪದ್ಧತಿಯನ್ನು 
ಅನುಸರಿಸಲಾಗುತ್ತದೆ, ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿಗಳು ಆಗತ್ಯ, 


ಮಣ್ಣಿನ ಮಾದರಿ ತೆಗೆಯಲು ಪ್ರಯೋಗಾಲಯಗಳಲ್ಲಿ ಬೈರಿಗೆಗಳನ್ನು ಇಟ್ಟಿರು 
ತ್ತಾರೆ, ರೈತರುಗಳಿಗೆ ಸುಲಭಸಾಧನಗಳಾದ ಪಿಕಾಸಿ, ಶಲಾಕೆಗಳಿಂದ ಸಹ ಮಣ್ಣಿನ 
ಮಾದರಿ ತೆಗೆಯಬಹುದಾಗಿದೆ. 


ಮಣ್ಣುಪರೀಕ್ಷಾ ಕೇಂದ್ರಗಳಲ್ಲಿ ಮಣ್ಣಿನ ಮಾದರಿ ತೆಗೆಯಲು ಬಳಸುವ 
ಬೈರಿಗೆಗಳು ಮೂರಂ ಬಗೆಯಿರುತ್ತವೆ : 


1) ಸ್ಟ್ಯೂಬೈರಿಗೆ, 2) ಪೋಸ್ಟ್‌ ಹೋಲ್‌ ಬೈರಿಗೆ, 3) ಕೊಳವೆ ಬೈರಿಗೆ. 





ಚಿತ್ರ; ಸ್ಕೂ ಬೈರಿಗೆ (ಆಗರ್‌) 


2. ಪೋಸ್ಟ್‌ ಹೋಲ್‌ ಬೈರಿಗೆ 


23 


1. ಸ್ಕ್ಯೂಬೈರಿಗೆ 


ಈ ಬೈರಿಗೆಯನ್ನು ವಂರಳು ಪ್ರದೇಶವನ್ನು 
ಬಿಟ್ಟು ಇನ್ನಿತರ ಪ್ರದೇಶಗಳಲ್ಲಿ (ಹಸಿಯಿಂರುವಾಗ) 
ಮಣ್ಣನ್ನು ತೆಗೆಯಲು ಉಪಯೋಗಿಸಬಹುದು, 
ಈ ಬೈರಿಗೆಯಯ ಒಂದು ಹಿಡಿಕೆ. ಹಿಡಿಕೆ ಮಧ್ಯದಲ್ಲಿ 
ಜೋಡಿಸಿದ ನಳಿಕೆ ನಳಿಕೆಯ ತಂದಿಯಲ್ಲಿ 
6 ಅಂಗುಲನವರೆಗೆ ಸುರುಳಿಯಾಕಾರದ ತಿರುಗಂಣಿ 
ಹೊಂದಿರುತ್ತದೆ. ಈ ಭಾಗವನ್ನು ನೆಲದೊಳಕ್ಕೆ 
ದೂಡುವುದರಿಂದೆ ತಿರುಗಂಣಿಯಲ್ಲಿ ಮಣ್ಣು ಅಂಟಿ 
ಕೊಂಡು ಹೊರಕ್ಕೆ ತೆಗೆದಾಗ ಬೈರಿಗೆಯ ಜೊತೆಗೆ 
ಬರುತ್ತದೆ. 


ಇದರ ರಚನೆಯು ಸ್ಕೂ ಎಬೈರಿಗೆಯಂ ಭಾಗಗಳನ್ನು ಹೊಂದಿದ್ದು, ತುದಿ 


ಯಲ್ಲಿ ತಿರುಗಣಿಯ ಬದಲು 


2 ಆಲಗುಗಳಿಂದಾದ ಉರುಳಿ ಹೊಂದಿರುತ್ತದೆ. 


ಇದನ್ನೂ ಮಣ್ಣಿನಲ್ಲಿ ದೆಣಡಿಬಾಗ ಅಲಗುಗಳು ಈ 


ಮಣ್ಣನ್ನು ಕೊರೆದು ಒಳಸೇರಿ, ಮೇಲಕ್ಕೆತ್ತಿದಾಗ 
ತನ್ನೊಡನೆ ಮಣ್ಣನ್ನೂ ತರುತ್ತವೆ. ಆದರೆ ಈ 
ಬೈರಿಗೆಯನ್ನು ಹಸಿ ಇರುವ ಭೂಮಿಯಲ್ಲಿ ಉಪ 
ಯೋಗಿಸಿದರೆ ವಂಣ್ಣನ್ನು ಉರುಳೆಯಿಂದ ಹೊರ 
ತೆಗೆಯುವುದು ಕಷ್ಟಕರವಾಗುತ್ತದೆ. ಇದನ್ನು 
ಮರಳು ಮಣ್ಣನ್ನು ಬಿಟ್ಟು ಎಲ್ಲ ತರಹದ 
ಮಣ್ಣಿನಲ್ಲಿ ಉಪೆಯೋಗಿಸಬಹುದು. 'ಉರುಳೆಯ 
ಉದ್ದ ಸುಮಾರು 8 ರಿಂದ 15 ಸೆಂಟಿಮೂಟರ್‌ 
ವರೆಗಿರಂತ್ರದೆ. ಸ 


3. ಕೊಳವೆ ಬೈರಿಗೆ 





ಚಿತ್ರ 2: ಪೋಸ್ಟ್‌ಹೋಲ್‌ ಬೈರಿಗೆ 


ಇದು ಕೂಡಾ ಉರುಳೆಯಕಾರ ಹೊಂದಿದ್ದು, ಎರಡು ಉಕ್ಕಿನ ಅಲಗುಗಳಿಂದ 
ಮಾಡಲ್ಪಟ್ಟಿರುತ್ತದೆ. ಈ ಅಲಗುಗಳು ಮಣ್ಣನ್ನು ಕತ್ತರಿಸಿ ಉರುಳೆಯೊಳಕ್ಕೆ 


24 ಸಾಗುವಳಿ ಉಪಕರಣಗಳು 


ಸಂಗ್ರಹಿಸುವಂತೆ ಮಾಡುತ್ತವೆ. ಇದನ್ನು ಶುಷ್ಕ ಮಣ್ಣು. ಮರಳು ಮಣ್ಣುಗಳ 
ಭೂಮಿಯಲ್ಲಿ ಉಪಯೋಗಿಸುತ್ತಾ ರೆ. 


ಮಣ್ಣಿನ ಮಾದರಿಯನ್ನು ತೆಗೆಯುವಾಗ ಈ ಕೆಳಗಿನ ಅಂಶಗಳನ್ನು ಗಮನ 
ದಲ್ಲಿಟ್ಟು ಕೊಳ್ಳ ಬೇಕು: 


1. ಭೂಮಿಗೆ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು 
ತೆಗೆದುಕೊಳ್ಳಬೇಕು, 


2. ನೀರುದಿಂತಿರುವ ಸ್ಥಳಗಳಲ್ಲಿ, ನೀರು ಹರಿಯುತ್ತಿರುವ ಕಾಲುವೆಗಳ 
ಸಮೀಪದಲ್ಲಿ, ತಗ್ಗುದಿನ್ನೆಗಳಿರುವ ಪ್ರದೇಶದಲ್ಲಿ ಮಣ್ಣಿನ ಮಾದರಿಯಂನ್ನು ತೆಗೆಯ 
ಬಾರದು. ಮೇಲಿನ ಅಂಶಗಳನ್ನು ಲಕ್ಷ್ಮದಲ್ಲಿಟ್ಟುಕೊಂಡು ಬೈರಿಗೆ ಆಥವಾ ಸಲಿಕೆ, 

ಕಾಸೆಗಳ ಸಹಾಯದಿಂದ ವಂಣ್ಣಿನ ಮಾದರಿ ತೆಗೆಯಲು ಪ್ರಾರಂಭಿಸಬೇಕು. ಮೊದಲು 
ಮಾದರಿಯನ್ನು ತೆಗೆಯುವ ಸ್ಥಳವನ್ನು ಗೊತ್ತುಪಡಿಸಿಕೊಳ ಬೇಕು. ಆಲ್ಲದೆ ಚಿತ್ರದಲ್ಲಿ 
ತೋರಿಸಿರುವಂತೆ ಅಂಕುಡೊಂಕಾಗಿ ಮಾದರಿಯಂ ಸ್ಥಳೆಗಳನ್ನು ಗುರ್ತಿಸಿ ಬೈರಿಗೆಗಳನ್ನು 
6 ಆಂಗುಲ ನೆಲದೊಳಗೆ ಸೇರಿಸಿ ಮಾದರಿಯನ್ನು ತೆಗೆಯಬೇಕು ಇಲ್ಲವೇ ಸಲಿಕೆ, 


| 


ಚಿತ್ರ 3: ಮಾದರಿಯನ್ನು ತೆಗೆಯಲು ಅನುಸರಿಸುವ ವಿಧಾನ 





ಪಿಕಾಸಿಗಳ ಸಹಾಯದಿಂದ ೪ ಆಕಾರದ ತಗ್ಗನ್ನು ತೆಗೆದು ಒಂದು ಕಡೆಯ ಭಾಗದಿಂದ 
ಒಂದು ಅಂಗುಲ ದಪ್ಪ ಮಣ್ಣನ್ನು 6 ಅಂಗುಲ ಆಳದವರೆಗೂ ತೆಗೆದುಕೊಳ್ಳಬೇಕು. 
ಈ ಮಾದರಿಗಳನ್ನು ಪ್ಲಾಸ್ಟಿಕ್‌ ಬಕೆಟ್‌ ಅಥವಾ ಕಾರ್ಡ್‌ಬೋರ್ಡ್‌ ಪೆಟ್ಟಿಗೆಯಲ್ಲಿ 
ಹಾಕುತ್ತಾ ಹೋಗಬೇಕು, ಹೀಗೆ ಹತ್ತಾರು ಮಾದರಿಗಳನ್ನು ತೆಗೆಯುವಾಗ, ಬೇರು 
ಗಳಿರುವ ಅಥವಾ ಮೇಲ್ಮೈ ಮಣ್ಣನ್ನು ತೆಗೆದುಕೊಳ್ಳಬಾರದು, 


ತೆಗೆದ ಮಣ್ಣನ್ನು ಒಂದು ಪ್ಲಾಸ್ಟಿಕ್‌ ಹಾಳೆ ಅಥವಾ ಕಾಗದದ ಮೇಲೆ ಹರಡ 
ಬೇಕು, ಹೀಗೆ ಹರಡಿದ ಮಣ್ಣಿನ ಮಿಶ್ರಣವನ್ನು ತಯಾರಿಸಿ ನೆರಳಿನಲ್ಲಿ ಒಣಗಿಸಬೇಕು. 
ಒಣಗಿದ ಮಣ್ಣನ್ನು ಮಿಶ್ರಮಾಡಿ ಮಣ್ಣನ್ನು ವೃತ್ತಾಕಾರದಲ್ಲಿ ಹರಡಿ (ಚಿತ್ರ 4 


ಮಣ್ಣು ` - 25 


ರಲ್ಲಿರುವಂತೆ) ಅ, ಆ, ಇ, ಈ ಎಂದು ನಾಲ್ಕು ಭಾಗಗಳನ್ನಾಗಿ ಮಾಡಬೇಕು. ಹೀಗೆ 
ಮಾಡಿದ ಮಣ್ಣಿನ ಎದುರುಬದುರು ಭಾಗವನ್ನು ಒಗ್ಗೂಡಿಸಿ ಉಳಿದೆರಡು ಭಾಗ 
ಗಳನ್ನು ಬಿಟ್ಟು ಬಿಡಬೇಕು(ಅ,ಇ, ಅಥವಾ ಆ.ಈ). ಒಗ್ಗೂಡಿಸಿದ ಮಣ್ಣನ್ನು ಮತ್ತೆ 














ಕ 
1 








ಚಿತ್ರ 4: ಕಾಲು ಪ್ರಮಾಣ ಪದ್ಧತಿಯಲ್ಲಿ ಮಣ್ಣಿನ ಮಾದರಿ ತೆಗೆಯುವ ವಿಧಾನ 


ನಾಲ್ಕು ಸಮಭಾಗಗಳ್ಕೊಗಿಮಾಡಿ ಹಿಂದಿನಂತೆಯೇ ಎದುರುಬದರಿನ ಭಾಗಗಳನ್ನು 
ಕೂಡಿಸಿ ಉಳಿದೆರಡು ಭಾಗಗಳನ್ನು ಬಿಟ್ಟು ಬಿಡಬೇಕು. ಹೀಗೆ ನಮಗೆ ಬೇಕಾದ 
ತೂಕದ (ಅರ್ಧ ಕೆ.ಜಿ.) ಮಣ್ಣನ್ನು ಒಡೆದು, ಪುಡಿ ಪುಡಿ ಮಾಡಿ, ಜರಡಿ ಹಿಡಿದು, 
ನೆರಳಿನಲ್ಲಿ ಒಣಗಿಸಿ . ಪಾಲಿಥೀನ್‌ ಅಥವಾ ಕಾಗದ ಚೀಲಗಳಲ್ಲಿ ತುಂಬಿದ ಪ್ರತಿನಿಧಿ 
ಮಾದರಿಯನ್ನು ತಯಾರುಮಾಡಿ ಮಣ್ಣುಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಬೇಕು. ಹೀಗೆ 
ಮಣ್ಣಿನ ಮಾದರಿ ತಯಾರಿಸುವ ಪದ್ಧತಿಗೆ ಕಾಲು ಪ್ರಮಾಣ ಪದ್ಧತಿ ಎಂದು ಹೆಸರು, 


ಅಧ್ಯಾಯ 2 
ಜೀಸಾಯ ಉಪಕರಣಗಳು 


ಜಗತ್ತಿನಲ್ಲಿ ಭೂವಿಂ ವಿಸ್ತಾರವಾಗಿದ್ದರೂ ಎಲ್ಲ ಭೂಮಿಯನ್ನು ಕೃಷಿಗೆ ಉಪ 
ಯೋಗಿಸಲು ಬರುವುದಿಲ್ಲ. ಯುಕ್ತ ಭೂಮಿಯನ್ನು ಉಪಯೋಗಿಸಿಕೊಂಡು ಆರ್ಥಿಕ 
ಸ್ತಿತಿಯನ್ನು ಸುಧಾರಿಸಲು ಆನೇಕ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಇದಕ್ಕಾಗಿ 
ಭೂಮಿಯನ್ನು ಉತ್ತು, ಬೆಳೆಗಳನ್ನು ಬೆಳೆಯಲು ಕೆಲವೊಂದು ಕಾರ್ಯಗಳನ್ನು 
ಮಾಡಬೇಕಾಗುತ್ತದೆ. 


ಉಳುಮೆ 

ಭೂಮಿಯನ್ನು ಉಳುವುದೇ ವ್ಯವಸಾಯದ (ಬೇಸಾಯ, ಕೃಷಿ)ಪ್ರಥಮ ಕೆಲಸ 
ವಾಗುತ್ತದೆ. ಆದಕಾರಣ, ಉಳುಮೆ ಉಪಕರಣಗಳನ್ನು ಕುರತು ತಿಳಿದಿರಬೇಕಾದುದು 
ಅವಶ್ಯಕ, 

"ಉಳುಮೆ'ಎಂದರೆ, ಗಟ್ಟಿ ಕೈಯಾಗಿರುವ ಮಣ್ಣಿನ ಮೇಲ್ಮೆ ಯನ್ನು ಸಡಿಲಗೊಳಿಸಿ, 
ಹೆಂಟೆಗಳನ್ನು ಒಡೆದು ಹುಡಿಮಾಡಿ, ಬಿತ್ತಲು ಯೋಗ್ಯವಾಗುವಂತೆ ಮಣ್ಣನ್ನು ಸಿದ್ಧ 
ಗೊಳಿಸುವುದು ಎಂದರ್ಥ, ಉಳಂಮೆಯಲ್ಲಿ ನೇಗಿಲ ಹೊಡೆಯುವುದು, ಕುಂಟಿ 
ಹೊಡೆಯುವುದು, ಕಳೆ ಕೀಳುವುದು ಮುಂತಾದ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. , 

ಕೃಷಿ ಕೆಲಸಗಳನ್ನು ಮುಖ್ಯವಾಗಿ ಆರು ರೀತಿಯಲ್ಲಿ ವಿಂಗಡಿಸಬಹುದು : 

1, ಪೂರ್ವ ಸಾಗುವಳಿ: ಭೂಮಿಯನ್ನು ಉತ್ತು ಬಿತ್ತ ನೆಗೆ ಅಣಿಗೊಳಿಸಂವಿಕೆ 

2, ಬಿತ್ತನೆ, ನಾಟಿ: ಬೀಜಗಳ ಬಿತ್ತನೆ ಅಥವಾ ಸಸಿ ನೆಡುವಿಕೆ 

3, ಅನಂತರ ಅಥವಾ ಮಧ್ಯಂತರ ಕೃಷಿ: ಸಸಿ ಬೆಳೆದು ದೊಡ್ಡವಾದ ಮೇಲೆ 

ಕೊಯ್ಲಿಗೆ ಬರುವತನಕ ನಡೆಸುವ ಕಳೆಕೀಳಿಕೆ, ಏರು ಹಾಕುವಿಕೆ, 
ಕೆದರುವಿಕೆ, ಇತ್ಯಾದಿ ಕೆಲಸಗಳು 

, ನೀರು ಹಾಯಿಸುವಿಕೆ 

5. ಸಸ್ಯ ಸಿಂಪರಣೆ: ಸಸ್ಯಗಳಿಗೆ ಬೀಳುವ ಕೀಟಗಳನ್ನು : ಔಷಧಿಗಳಿಂದ 

ಹತೋಟಿಯಲ್ಲಿಡುವಿಕೆ ಅಥವಾ ನಾಶಗೊಳಿಸುವಿಕೆ 

6, ಕೊಯ್ಲು, ಕಟಾವು: ಮಾಗಿದ ಬೆಳೆಗಳನ್ನು ಕೊಯ್ದು ರಾಶಿಮಾಡುವಿಕೆ 

ಹಾಗೂ ಇತರ ಕೆಲಸಗಳು, 


ಬೇಸಾಯ ಉಪಕರಣಗಳು ` 27 


ಉಪಕರಣಗಳ ಆಧಾರದಮೇಲೆ ಉಳುಮೆಯನ್ನು. ಎರಡು ಭಾಗಗಳಾಗಿ 
ವಿಂಗಡಿಸಬಹುದು: 


1. ಪ್ರಾಥಮಿಕ ಉಳುಮೆ 


ಮುಖ್ಯವಾಗಿ ನೇಗಿಲು ಅಥವಾ ಹಲುಬೆ ನೇಗಿಲುಗಳಿಂದೆ, ಕೆಲವುವೇಳೆ ಹಲುಬೆ 
ಗಳಿಂದ ಮಾತ್ರ ಪ್ರಾಥಮಿಕ ಉಳುಮೆ ಮಾಡಬಹುದು. 


2. ಮಾಧ್ಯಮಿಕ ಉಳುಮೆ 


ಬಿತ್ತನೆಗೆ ಮುಂಚೆ ಮತ್ತು ನೇಗಿಲು ಹೊಡೆದಮೇಲೆ ಮಾಡುವ ಕುಂಟೆ ಹೊಡೆ 
ಯುವಿಕೆ ಮತ್ತು ಇತರ ಹಗುರವಾದ ಕಾರ್ಯಗಳು. . 


ಉಳುಮೆಯ ಮುಖ್ಯ ಉದ್ದೇಶಗಳು 
1. ಬಿತ್ತನೆಗೆ ಭೂಮಿಯನ್ನು ತಯಾರಿಸುವುದು, 


K 2. , ಗಟ್ಟಿಯಾಗಿರುವ ಮಣ್ಣನ್ನು ಸಡಿಲಗೊಳಿಸಿ ಹವೆ ಮತ್ತು ನೀರು ಒಳ 
ಸೇರುಮತೆ ಮಾಡುವುದು. 


3. ಹಿಂದೆ ಬೆಳೆದ ಕಳೆಗಳನ್ನು ಬೇರುಸಹಿತ ಕಿತ್ತು ನೆಲವನ್ನು ಸ್ವಚ್ಛ 
ಗೊಳಿಸುವುದು, ` 


4. ಮಣ್ಣಿನ ಕೆಳಪದರುಗಳಲ್ಲಿ ಅಡಕವಾಗಿರುವ ಸಸ್ಯಪೋಷಕಾಂಶಗಳನ್ನು 
ಮೇಲಕ್ಕೆ ತಂದು, ಸಸ್ಯಗಳಿಗೆ ಸಿಗುವಂತೆ ಮಾಡುವುದು. 


5, ಭೂಮಿಯಲ್ಲಿರುವ ಕೀಟ ಮತ್ತು ಅವುಗಳ ಮೊಟ್ಟೆಗಳನ್ನು ಮೇಲಕ್ಕೆತ್ತಿ 
ಸೂರ್ಯನ ಶಾಖದಿಂದ ನಾಶಪಡಿಸುವುದು. 


6. ಗಾಳಿಯಿಂದುಂಟಾಗುವ ಕೊಚ್ಚಣೆಯನ್ನು ತಡೆಗಟ್ಟುವುದು. 


ಉಳುಮೆಯ ಉಪಕರಣಗಳು 


ಆವುಗಳಿಗೆ ಬೇಕಾದ ಉಪಯೋಗದ ಮೇಲೆ ಉಳುಮೆಯ ಉಪಕರಣಗಳನ್ನು 
ಈ ಕೆಳಗಿನಂತೆ ವಿಂಗಡಿಸಬಹುದು : 


1. ಕೈಯಿಂದ ಉಪಯೋಗಿಸುವ ಉಪಕರಣಗಳು 
2. ಪ್ರಾಣಿಗಳಿಂದ ಎಳೆಯಲಾಗುವ ಉಪಕರಣಗಳು 
3. ಟ್ರ್ಯಾಕ್ಟರ್‌ನಿಂದ ಎಳೆಯಲಾಗುವ ಉಪಕರಣಗಳು 


28 ಸಾಗುವಳಿ ಉಪಕರಣಗಳು 


1. ಕೆ ಯಿಂದ ಉಪಯೋಗಿಸುವ ಉಪಕರಣಗಳು 
ಈ ಉಪಕರಣಗಳಲ್ಲಿ ಎರಡು ವಿಧಗಳಿವೆ : (1) ಕೈಯಿಂಂದ ಉಪಯೋಗಿಸುವ 
ಉಪಕರಣಗಳು, (2) ಕೈಯಿಂದ ದೂಡುವ ಉಪಕರಣಗಳು. 


1) ಕೈಯಿಂದ ಉಪಯೋಗಿಸುವ ಉಪಕರಣಗಳು : ಇವುಗಳನ್ನು ಸಣ್ಣ 
ಹಿಡುವಳಿಯಲ್ಲಿ ಕೆಲವೊಂದು ಕೃಷಿ ಕಾರ್ಯಗಳನ್ನು ಮಾಡಲು ಉಪಯೋಗಿಸ 
ಲಾಗುತ್ತದೆ. ಕೈಯಿಂದ ಉಪಯೋಗಿಸುವ ಉಪಕರಣಗಳಲ್ಲಿ ಹಿಡಿಕೆಯನ್ನು ಬಿಟ್ಟು 
ಉಳಿದ ಭಾಗವನ್ನು ಕಬ್ಬಿಣ ಅಥವಾ ಉಕ್ಕಿನಿಂದ ಮಾಡಲಾಗುತ್ತದೆ. ಉದಾಹರಣೆಗೆ 
ಸಲಿಕೆ, ಬಾಯಿಗುದ್ದೆಲಿ, ಕೊಡಲಿ, ಕೈಕುಂಟಿ, ಕಂಡುಗೋಲು, ಕುರ್ಷಿ(ಕುರ್ಚಿಗಿ) 
ಇತ್ಯಾದಿ. 


2) ಕೈಯಿಂದ ದೂಡುವ ಉಪಕಕಣಗಳು : ಇದರಲ್ಲಿ ಟ್ರ್ಯಾಕ್ಟರ್‌ 
ಡ್ರಾ - ಬಾರ್‌ಗೆ ಉಪಕರಣಗಳನ್ನು ಜೋಡಿಸುತ್ತಾರೆ, ಈ ಉಪಕರಣಗಳಿಗೆ 
ಭೂವೀಯಂ ಆಧಾರವಾಗಿರುತ್ತದೆ. ಇಂಥ, ಉಪಕರಣವನ್ನು ಜೋಡಿಸಲು ವಂತ್ತು 


ತೆಗೆಯಲು ಬರುತ್ತದೆ, 


2. ಪ್ರಾಣಿಗಳಿಂದ ಎಳೆಯಲಾಗುವ ಉಪಕರಣಗಳು 


ಇವುಗಳಲ್ಲಿ ಮರದ(ಕಟ್ಟಿಗೆ) ನೇಗಿಲು, ಕುಂಟೆ, ಕೂರಿಗೆ, ಎಡೆಕಂಂಟೆ, ನೀರಾವರಿ 
ಬೇಸಾಯಕ್ಕೆ ಉಪಯೋಗಿಸುವ ಉಪಕರಣಗಳು ಸೇರುತ್ತವೆ, 


3.  ಟ್ರ್ಯಾಕ್ಟರ್‌ನಿಂದ ಎಳೆಯಲಾಗುವ ಉಪಕರಣಗಳು 


ಇವುಗಳಲ್ಲಿ ಎರಡು ವಿಧ: 1) ಅಪೂರ್ಣ ನೆಲೆಗೊಳಿಸಲಾದ ಉಪಕರಣ, 
2) ಪೂರ್ಣ ನೆಲೆಗೊಳಿಸಲಾದ ಉಪಕರಣ್ಯ 


1) ಅಪೂರ್ಣ ನೆಲೆಗೊಳಿಸಲಾದ ಉಚಕರಣ : ಈ ಉಪಕರಣಗಳನ್ನು 
" ಟ್ರ್ಯಾಕ್ಟರಿಗೆ ಬಿಗಿಯಾಗಿ ಜೋಡಿಸಲಾಗಿರುತ್ತದೆ, ಉಪಕರಣದ ಅರ್ಧಭಾಗವನ್ನು 

ಟ್ರ್ಯಾಕ್ಟರ್‌ನ ಹಿಂದಿನ ಗಾಲಿಗಳು ಹೊರುತ್ತವೆ, ಈ' ಉಪಕರಣಗಳನ್ನು 
ಜೋಡಿಸುವುದು ಮತ್ತು ಬೇರ್ಪಡಿಸುವುದು ಕಠಿಣವಾದರೂ ಉಪಕರಣದ ಹತೋಟಿ 


ಸರಳವಾಗಿರುತ್ತದೆ. 


2) ಪೂರ್ಣ ನೆಲೆಗೊಳಿಸಲಾದ ಉಪಕರಣ: ಈ ಉಪಕರಣಗಳನ್ನು 
ಟ್ರ್ಯಾಕ್ಟರಿನ ಒಂದು ಭಾಗವೆಂಬಂತೆ ಜೋಡಿಸಲಾಗಿರುತ್ತದೆ, ಉಪಕರಣಗಳೊಂದಿಗೆ 


ಟ್ರ್ಯಾಕ್ಟರು ಚಲಿಸುವಾಗ ಹೆಚ್ಚು ಸ್ಥಳ ತೆಗೆದುಕೊಳ್ಳದೆ ತಿರುಗುತ್ತದೆ. ಈ 


ಉಪಕರಣಗಳನ್ನು ಟ್ರ್ಯಾಕ್ಟರಿನ ಮುಂಭಾಗ ಅಥವಾ ಹಿಂಬದಿಯೆ ಮಧ್ಯದಲ್ಲಿ 


ಬೇಸಾಯ ಉಖಕರಣಗಳೂ 29 


ಜೋಡಿಸಿರಬಹುದು. ಇವುಗಳನ್ನು ದ್ರವ ಒತ್ತಡದಿಂದ ನಿಯಂತ್ರಿಸಲಾಗುತ್ತದೆ 
. ಮತ್ತು ಉಪಕರಣವನ್ನು ಸಾಗಿಸುವಾಗ ಮೇಲಕ್ಕೆತ್ತಿಕೊಂಡು ಹೋಗಲಾಗುತ್ತದೆ, 


ಸಾಮಾನ್ಯವಾಗಿ ಉಳುಮೆಯ ಕಾರ್ಯಗಳಿಗೆ ಬಳಸುವ ಉಪಕರಣಗಳನ್ನೂ ಈ 
ಮುಂದಿನಂತೆ ವಿಂಗಡಿಸಬಹುದಂ : 


1) ನೇಗಿಲಂ, 2) ಹಲುಬೆ, 3) ಎಡೆಕುಂಟೆ (ಕಲ್ಪಿ ವೇಟರು), ಮಂಧ್ಮಂತರ 
ಬೇಸಾಯ ಸಾಧನಗಳು, 4) ಕೈಕು:ಟೆ, 5) ಮಟ್ಟಮಾಡುವ ಉಪಕರಣ. 


1. ನೇಗಿಲು 


ಪ್ರಪಂಚದಲ್ಲಿ ವಿವಿಧ ಬಗೆಯ ನೇಗಿಲಂಗಳನ್ನು ಉಪಯೋಗಿಸುತ್ತಾರೆ. ಅವು 
ಗಳೆನ್ನಿ ಈ ಕೆಳಗಿನಂತೆ ವಿಂಗಡಿಸಬಹುದು : ' 


1 ಮರದ(ಕಟ್ಟಿ, ಗೆ) ಇಲ್ಲವೇ ದೇಶೀ ನೇಗಿಲು, ಪೂರ್ವಕಾಲದ ನೇಗಿಲು 
2, ಕಬ್ಬಿಣದ ನೇಗಿಲು(ಮಣ್ಣು ಹೊರಳಿಸುವ ನೇಗಿಲು) 

3. ಮಣೆ ನೇಗಿಲು 

4, ತಟ್ಟೆ ನೇಗಿಲು 

5. ಇತರ ನೇಗಿಲಂ 


ಮರದ ನೇಗಿಲನ್ನು ಭಾರತದಲ್ಲಿ ಸರ್ವಸಾಮಾನ್ಯವಾಗಿ ಉಪಯೋಗಿಸಲಾಗು 
ತ್ತದೆ. ಭಾರತದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ವಿವಿಧ, ಬಗೆಯ ಮರದ ನೇಗಿಲು 
ಗಳಿವೆ. ಇವುಗಳನ್ನು ಉಪಯೋಗಿಸುವ ಉದ್ದೇಶ ಒಂದೇ ಆದರೂ ಅವುಗಳ ತೂಕ, 
ಅಳತೆ ಮತ್ತು ಆಕಾರಗಳಲ್ಲಿ ವ್ಯತ್ಯಾಸವಿರುತ್ತದೆ. ಈ ವ್ಯತ್ಯಾಸಗಳು ಮಣ್ಣಿನ 
ಗುಣಧರ್ಮ, ಹೂಡುವ ದನಗಳ ಶಕ್ತಿ ಮತ್ತು ಬೆಳೆಯುವ ಬೆಳೆಗಳಿಗೆ ಅನುಸಾರ 
ವಾಗಿರುತ್ತವೆ. ಈ ನೇಗಿಲಿನಲ್ಲಿಯ ಪ್ರಮುಖ ಭಾಗಗೆಳೆಂದರೆ, 1. ದಿಂಡು, 2. ಕುಳ, 
3, ಈಸು, 4. ಹಿಡಿಕೆ, 5. ದೇಹ. 


ನೇಗಿಲು ದೇಹಕ್ಕೆ ಕುಳ, ಈಸು, ದಿಂಡು ಮತ್ತು ಹಿಡಿಕೆಗಳನ್ನು ಜೋಡಿಸಿರು 
ತ್ತಾರೆ (ಚಿತ್ರ 5ರಲ್ಲಿರುವಂತೆ). ನೇಗಿಲಿನ ಕುಳವು, ನೇಗಿಲಿನಿಂದ ಕಾರ್ಯಮಾಡುವ 
ಮುಖ್ಯ ಭಾಗವಾಗಿದ್ದು ಈ ಭಾಗವನ್ನು ನೇಗಿಲ ದೇಹಕ್ಕೆ(ಬಾಡಿ) ಜೋಡಿಸಲಾಗಿರು 
ತ್ನದೆ. ಈಸನ್ನು ನೊಗಕ್ಕೆ ಕಟ್ಟಲಾಗಂತ್ತದೆ. ಒಂದು ಕಟ್ಟಿಗೆಯ ತುಂಡನ್ನು ದೇಹಕ್ಕೆ 
ಜೋಡಿಸಲಾಗಿದ್ದು, ಇದು ನೇಗಿಲ ನಿಯಂತ್ರಣಕ್ಕೆ ಸಹಾಯಮಾಡುತ್ತದೆ, ನೇಗಿಲಿನ 
ರಚನೆಗಳಲ್ಲಿ ಅನೇಕ ಬಗೆಗಳಿವೆ. ಕೆಲವು ನೇಗಿಲಿನ ದಿಂಡು ಮತ್ತು ದೇಹಗಳನ್ನು ಒಂದೇ 
ಮರದ ತುಂಡಿನಿಂದ ಮಾಡಿರುತ್ತಾರೆ. ಇಂಥ ನೇಗಿಲನ್ನು ಗಟ್ಟಿಯಾಗಿರುವ ಮತ್ತು 


ಸಾಗುವಳಿ ಉಪಕರಣಗಳು 


30 


"ಗಾಗ 
ಕಂಬ ಜಟ ಓಲಾ ಟೀ 
Looe ಔಲಲಂಉಐ ನಂಜ 08% pu 

“ese 2ಂಉಗಲಎ ಬಗ ಗಾ 


Qe ae ಐಎ ಡಿಒ 0% 620% ಡಔೌಂಬಒ 


'೧7ಂ೧೮೮೩ £೦೫ 
ಇಲಲ ರ್ರ್‌ (ತಲಾಲಲದಾಂನಿ) ಬಂದ 
Rpen sconen ಗೀ ಡ೪ಂಬಡಿೀಂಊಾ cH 

“2 
Kec” Ree ಹೀಣಲೀe ೧೧ಎ ಣಣಣ 
೧ಿಐನೀಂಲೀಂ ವಗ 'ದಗಿಣಣಬುರ ಎಲಲಿ 


ens ಡಫ ಲಂಬಾ ಜಂಟ 
ಣ್ಣ 


(0೦ ಐಂತಿಟೂಂ ಇ ಯಾ ಥೀ ನ್ಗರ 


Kan ಡೀಣಂಣಲಂಟ tne 


10 ccmeeuos Lng 
ಕೂ accoaeuos "Lp 


eka Hane 

ke 

veoe ‘en ಉಗಿದಿರಾ 
“Ha ಕೆ ಬ ಇ "Lp 


ಡಾಲಿ, 16 
ಡೀ 1) 
ಹಿಂಡ ಗಾಜಾ 6 


ಡಿ) ೮೦೮ ca 2 


(cu) ೧೮೫ '] 








೧೧೮ ೧8೬ 





`ಶಿಖರ 


(00) 





sump Lupe Begs ನಿಗ "ಕಂ ದಿಲಿ ಬಂಟರ 


31 


ಬೇಸಾಯ ಉಪಕರಣಗಳು 


———————— 
LL 


ಜೋರ ರಣ 


ರಹಿ ಉಭಣ ಐಂಲದಿ ನಜ ನಲಂ ಬಟ fea hcorocwok Lap 

“ಏಣಿ 

ಉಲ ಧಂಣಲಲಟಿ ಣಜ 7ಬ "can ಗೀಣುಣಯಂಟ "Lee 
"ಬ್‌ಇಂಬಲಗ , 

8೦೧೦೦೩೪ 'ಡಲpep Tee 7ಬಿಗಿಟಿಕೂ com 

MA 
con ಔಲಂಉಜ 'ಾವಬೀರೇ ಐಲುಲೂ ಉಟ ೩0 Rees ಗೂ 
ಭಂ ಗಂಜ ಥೇ ಸ” ಎರ್‌ 
೪೦ neu ೧೪ gyn UL i. ee 9ಂಉಣಯಂಒ Ln 


“ooercet ಗಂ sos ರೇ ರ 
೪19 ೧£೦'ನುರಾ ೪000೪ "ಟಂ eee els tac Beau Le 


1. ` 
1 - 


ge ೦೧೮೮ Lene 


ues goes pe 
4 


ಜಂ ೦೧೮೧ ೧67% 
ಜಂ ೦೧೧೮೫೦೮ (7) 


epee (1) 
CULE ರು 


32 - ಸಾಗುವಳಿ ಉಪಕರಣಗಳ? 


ಕಲ್ಲುಗಳಿರುವ ನೆಲದಲ್ಲಿ ಉಳಲು ಉಪಯೋಗಿಸುತ್ತಾರೆ. ಕೆಲವುಸಲ ದೇಹ ಮತ್ತೂ 
ದಿಂಡನ್ನು ಎರಡು ತುಂಡುಗಳಿಂದ ಮಾಡಿ ಜೋಡಿಸಲಾಗಿರಂತ್ತದೆ. ಇಂಥ ನೇಗಿಲನ್ನು 
ಮೆಕ್ಕಲು ಮತ್ತು ಮರಳು ಭೂಮಿಯಲ್ಲಿ ಉಪಯೋಗಿಸುತ್ತಾರೆ. ಏಕೆಂದರೆ, ಮರಳಿನ 
ಘರ್ಷಣೆಯಿಂದ ಕುಳವು ಬೇಗನೆ ಸವೆಯುತ್ತದೆ, ಬಾಗಿದ ಈಸುಗಳನ್ನು ನೇಗಿಲು 
ಕೋನವನ್ನು ಸರಿಪಡಿಸಿಕೊಳ್ಳಲು ಉಪ 
ಯೋಗಿಸಲಾಗುತ್ತದೆ. ದಿಂಡುಗಳು ಆಕಾರ 
ಮತ್ತು ಅಳತೆಯಲ್ಲಿ ಬೇರೆಬೇರೆಯಾಗಿರು 
ತ್ತವೆ, ತ್ರಿಕೋನಾಕೃತಿಯ ದಿಂಡನ್ನು ಒಣ 
ಭೂಮಿಯಲ್ಲಿಯೂ ಚಪ್ಪಟೆಯಾಗಿರಂವ 
ದಿಂಡನ್ನು  ಹಸಿಯಾಗಿರುವ ಭೂಮಿ 
ಯಲ್ಲಿಯೂ ಉಪಯೋಗಿಸುತ್ತಾರೆ. ಕುಳವು 
ಭೂಮಿಗೆ 10° ಯಂದ 30° ಬಾಗಿರು 
ತ್ತದೆ. "ಲ' ಆಕಾರದ ಕೊಂಡಿಗಳನ್ನು ಉಪ 
ಚಂ ಯೋಗಿಸಿ ದಿಂಡಿಗೆ ಕುಳವನ್ನು ಜೋಡಿಸ 
ಫೆ ೫ ಲ್ಲಾಗಿರುತ್ತದೆ. ಕುಳವು ಧಿಂಡಿನಿಂದ 3,5 
ರಿಂದ 10 ಸೆಂಟಿಮಾಟರ್‌ ಮುಂದೆ ಚಾಚಿರು 
ತ್ತದೆ. ಹಿಡಿಕೆಯನ್ನು ದಿಂಡಂ ಮತ್ತು ದೇಹ 
ಹಿ ಗಳನ್ನು ಒಂದೇ ತುಂಡಿನಿಂದ ಮಾಡಿದ 
ನೇಗಿಲಿಗೆ ಜೋಡಿಸಿರುತ್ತಾರೆ, 





ದೇಶೀ ನೇಗಿಲು 


ಮಣೆ ನೇಗಿಲು 


ಮರದ ನೇಗಿಲುಗಳು "೪' ಆಕಾರದ 
ನೇಗಿಲು ಸಾಲುಗಳನ್ನು ಸೀಳಿಕೊಂಡು 
ಹೋಗುತ್ತವೆ. ಹೀಗೆ ಎರಡು ಸೀಳಿಕೆಗಳ 
ನಡುವೆ ಗಟ್ಟೆಯಾದ ಭಾಗವು ಹಾಗೆಯೇ 
ಉಳಿಯುತ್ತದೆ. ಈ ಭಾಗಕ್ಕೆ ದಿನ್ನೆ (ದಿಂಡು) 
ಎಂದು ಹೆಸರು. ಹೀಗೆ ಉಳಿದ ದಿನ್ನೆ 
ಗಳನ್ನು ಮತ್ತೆ ಮತ್ತೆ ಉಳುವುದರಿಂದ ` 
ನಾಶಮಾಡಿ, ನೇಗಿಲುಸಾಲುಗಳನ್ನು ರಚಿಸು 
ತ್ತಾರೆ. ಇದಕ್ಕೆ ಹೆಚ್ಚು ಖರ್ಚು ಹಿಡಿಯು 
} ತ್ತದೆ. ಅಲ್ಲದೆ ಶ್ರಮದಾಯಕವಾಗಿದ್ದು, 
ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ದೇಶೀ ನೇಗಿಲಿನಿಂದ ಉಳುಮೆ ಮಾಡಂವುದ 
ರಿಂದ ಭೂಮಿಯ ಕೆಳಪದರವನ್ನು ಮೇಲಕ್ಕೆ ತಿರುವಿಹಾಕುವುದು ಆಗುವುದಿಲ್ಲ. 





ಕಬ್ಬಿಣದ ನೇಗಿಲು 
ಚಿತ್ರ 5: ವಿವಿಧ ಬಗೆಯ ನೇಗಿಲುಗಳು 


ಸಾಗುವಳಿ ಉಪಕರಣಗಳು 33 


ಇದರಿಂದ ಕೆಳಪದರದಲ್ಲಿಯ ರೋಗಾಣು, ಕೀಟಗಳನ್ನು ಹೊರಗೆಡವಲು ಸಾಧ್ಯ 
ವಾಗುವುದಿಲ್ಲ. ಕಳೆಗಳನ್ನು ಬೇರುಸಹಿತ ಕೀಳಲಾಗುವುದಿಲ್ಲ. ಈ ಕಾರಣಗಳಿಂದ ದೇಶೀ 
ನೇಗಿಲು, ಪೂರ್ವ ಸಾಗುವಳಿಗೆ ತೃಪ್ತಿದಾಯಕವಾಗಿರುವುದಿಲ್ಲ. ಇದು ಮಣ್ಣನ್ನು 
ಸಮಗೊಳಿಸಲು (ಮಟ್ಟಿಮಾಡಲು), ಬಿತ್ತನೆ ಸಾಲುಗಳನ್ನು ತೆಗೆಯುವ ಮಧ್ಯಂತರ 
ಕೃಷಿಗೆ ಮತ್ತು ಮಣ್ಣನ್ನೂ ಏರುಹಾಕಲು ತೃಪ್ತಿ ದಾಯಕವಾದ ಉಪಕರಣವಾಗಿರುತ್ತದೆ. 







A ಪಪಫವಾಣಾ 


El) 





ಚಿತ್ರ 6: ಕಬ್ಬಿಣದ ನೇಗಿಲು 1. ಗುಳ, 2. ಮಣೆ, 3. ಹಿಡಿಕೆ, 4. ಈಸು, 5. ಕೋಲ್ಬರ್‌, 
6. ಗಾಲಿ, 68. ಗಾಲಿಯನ್ನು ಎತ್ತಿಳಿಸುವ ಸಾಧನ, 7, ಕಡಿವಾಣ. ' 


ಕಬ್ಬಿಣದೆ ನೆ;ಗಿಲನ್ನು ಆಳವಾಗಿ ಉಳಲು ಮತ್ತು ಕಳೆಗಳನ್ನು ಬೇರುಸಹಿತ 
ಕಿತ್ತು ಶಿರುವಿಹಾಕಲು ಮತ್ತು ಹಸುರುಗೊಬ್ಬರವನ್ನು ನೆಲದೊಳಗೆ ಸೇರಿಸಿ ಕೊಳೆಯು 
ವಂತೆಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಉಪಯೋಗಿಸಲಾಗುತ್ತದೆ. 
ಭಾರತದಲ್ಲಿ ಸಾಮಾನ್ಯವಾಗಿ ಒಂದೇ ತಳವಿರುವ, ಎತ್ತಿನಿಂದ ಎಳೆಯುವ ನೇಗಿಲನ್ನು 
ಉಪಯೋಗಿಸುತ್ತಾರೆ. ಟ್ರ್ಯಾಕ್ಟರುಗಳಿರುವವರು ಮಾತ್ರ ಒಂದಕ್ಕಿಂತ ಹೆಚ್ಚು 
ತಳಗಳಿರುವ ನೇಗಿಲುಗಳನ್ನು ಉಪಯೋಗಿಸುತ್ತಾರೆ, 

ಏಕಮುಖ ಮತ್ತು ದ್ವಿಮುಖ ನೇಗಿಲು: ನೇಗಿಲಂಗಳನ್ನು ಒಂದೇ ಮಗ್ಗುಲಿನ 
ಮಣ್ಣನ್ನು ಕತ್ತರಿಸಿ ಉರುಳಿಸಲು ಬರುವಂತೆ ರಚಿಸುತ್ತಾರೆ. ದ್ವಿಮುಖ ನೇಗಿಲು 
ಗಳನ್ನು ಪೂರ್ಣವಾಗಿ ಭೂಮಿಯನ್ನು ಉಳಲು ಬಳೆಸಲಾಗುತ್ತದೆ. ನೇಗಿಲುಸಾಲು 
ಗಳನ್ನು ತೆಗೆಯುವಾಗ ಒಂದೇ ಮಗ್ಗುಲಿಗೆ ಮಣ್ಣನ್ನು ಹಾಕಂತ್ನದೆ. ನೀರಾವರಿ ಪ್ರದೇಶ 


ತಿ] 


34 K ಬೇಸಾಯ ಉಪಕರಣಗಳು 


ಗಳಲ್ಲಿ ತಗ್ಗುದಿಣ್ಣೆಗಳನ್ನುಳಿಸದೇ ನೆಲವನ್ನು ವಂಟ್ಟಮಾಡಲು ಈ ನೇಗಿಲನ್ನು ಉಪ 
ಯೋಗಿಸುತ್ತಾರೆ. 





ಚಿತ್ರ 7: ದ್ವಿಮುಖ ನೇಗಿಲು 


ಹೊರಳಿಸುವ ನೇಗಿಲು: ಒಂದೇ ತಳವು ಎರಡು ಮಗ್ಗುಲುಗಳಲ್ಲಿ ಉಪ 
ಯೋಗಿಸಲು ಬರುತ್ತದೆ. ನೇಗಿಲ ಸಾಲಿನಲ್ಲಿ ಕೊನೆ ಬಂದಾಗ ನೇಗಿಲನ್ನು ಉತ್ತ 
ತಳವನ್ನು ಇನ್ನೊಂದು ಮಗ್ಗುಲಿಗೆ ಹೊರಳಿಸಲು ಬರುವಂತೆ ಒಂದು ಕಡಿವಾಣ 
(ಹುಕ್‌) ವನ್ನು ಜೋಡಿಸಿರುತ್ತಾರೆ. ಇದರಿಂದ ಸಾಲಿನಿಂದ ಸಾಲಿಗೆ ಹೊರಳುವದು 
ಬೇಕಾಗುವುದಿಲ್ಲ. 


ಎಡಬದಿ ಮತ್ತು ಬಲತುದಿ ನೇಗಿಲು : ಬಲತುದಿ ನೇಗಿಲುಗಳನ್ನು ಹೆಚ್ಚಾಗಿ 
ಉಪಯೋಗಿಸುತ್ತಾರೆ. ಈ ನೇಗಿಲುಗಳು ಮಣ್ಣನ್ನು ಕೊರೆದು ಬಲಗಡೆಗೆ ಉರುಳಿ 
ಸುವುದರಿಂದ ಇದಕ್ಕೆ 'ಬಲತುದಿ' ನೇಗಿಲು ಎನ್ನುವರು. ನಮ್ಮ ಎತ್ತುಗಳಿಗೆ 
ಬಲಗಡೆಗೆ ತಿರುಗುವ ರೂಢಿಯಿರುವುದರಿಂದ "ಬಲಗಡೆ' ನೇಗಿಲುಗಳೇ ಹೆಚ್ಚು 
ಜನಪ್ರಿಯವಾಗಿವೆ. ಈ ನೇಗಿಲುಗಳಿಂದ ಉಳುವಾಗ ರೈತನಿಗೆ ಉಳದಿರುವ ಭೂವಿಂ 
ಯಲ್ಲಿ ನಡೆದುಕೊಂಡಂಹೋಗಲು ಅನುಕೂಲವಾಗುತ್ತದೆ. "ಎಡಬದಿ' ನೇಗಿಲು 


ಸಾಗುವಳಿ ಉಪಕರಣಗಳು 35 


ಗಳನ್ನು ಉಪಯೋಗಿಸುವಾಗ ರೈತನು ಮಧ್ಯದಿಂದ ತುದಿಪದ್ಧ. ತಿಯನ್ನು ಅನುಸರಿಸಿ 
ದರೂ ಉತ್ತ ಭೂಮಿಯಲ್ಲಿ ನಡೆಯಬೇಕಾಗುತ್ತದೆ. 


ನೇಗಿಲಿನ ಭಾಗಗಳು 


ನೇಗಿಲಿನ ಮುಖ್ಯವಾದ ಭಾಗಗಳು ಎರಡು: 1) ನೇಗಿಲಿನ ತಳ ಮತ್ತೂ 
2) ಇತರೆ ಭಾಗಗಳು. ನೇಗಿಲಿನ ತಳಭಾಗವು ನಾಲ್ಕು ಭಾಗಗಳಿಂದ ಕೂಡಿದೆ; 
1) ಕುಳ. 2) ಮಣೆ, 3) ಅಡಿಗಟ್ಟು 4) ಫ್ರಾಗ್‌ (ಕಪ್ಪೆ). 


ಕುಳ (ಶೇರ್‌): ಈ ಭಾಗವು ನೆಲವನ್ನು ಛೇದಿಸಿ(ಕತ್ತರಿಸಿ)ಮಣ್ಣಿನ ಹೋಳನ್ನು 
ಮಣಿಯ ಮೇಲೆ ಹಾಯುವಂತೆ ಮಾಡಂತ್ತದೆ. ಈ ಭಾಗವು ಹೆಚ್ಚು ಸವೆತಕ್ಕೀಡಾಗು 
ತ್ವದೆ. ಇದನ್ನು ಫ್ರಾಗ್‌ಗೆ ನೇಗಿಲು ಬೋಲ್ಡ್‌ಗಳಿಂದ ಜೋಡಿಸಿರುತ್ತಾರೆ, ಎತ್ತಿನಿಂದ 
`ಎಳೆಯಲಾಗುವ ನೇಗಿಲುಗಳಲ್ಲಿ ಕುಳವನ್ನು ಒಂದೇ ಬೋಲ್ಡ್‌ ನಿಂದ ಜೋಡಿಸಿರುತ್ತಾರೆ. 
ಆಧರೆ, ಎಳೆಯುವ ನೇಗಿಲುಗಳಲ್ಲಿ ಕುಳವನ್ನು ಒಂದೇ ಬೋಲ್ಟ್‌ನಿಂದ ಉಪಯೋಗಿಸು 
ತ್ತಾರೆ. ಆದರೆ, ಮಣೆಯನ್ನು ಮುಟ್ಟುವುದಕ್ಕಿಂತ ಮೊದಲು ಮಣ್ಣಿನ ಹೋಳು 
ಒಡೆದಂ ಪುಡಿಯಾಗಲು ಪ್ರಾರಂಭಿಸುತ್ತದೆ, ಕುಳದ ನಾಲ್ಕು ಮುಖ್ಯ ಭಾಗಗಳು 
ನೇಗಿಲು ತಳವನ್ನು ನೆಲದಮೇಲೆ ಸ್ಥಿರವಾಗಿ ನಿಲ್ಲಂವಂತೆಮಾಡಲು ಮತ್ತು ಮಣ್ಣಿನ 
ಹೋಳನ್ನು ಕತ್ತರಿಸಲು ಸಹಾಯಮಾಡುತ್ತವೆ. 


ಕಂಠದ ತುದಿಯು ಮಣ್ಣಿನಲ್ಲಿ ಒಳಸೇರುವ ಮೊದಲ ಭಾಗ ಮತ್ತು ನೇಗಿಲ 
ತಳಕ್ಕೆ ಆಧಾರೆವಾಗಿರುತ್ತದೆ. 


ಕುಳದ ಕಂಠವು ಮಣ್ಣನ ಮೇಲ್ಮೆ ಯನ್ನು ಕತ್ತರಿಸಿ ಹೋಳುಗಳಾಗಿ 
ಮಾಡುತ್ತದೆ. 
ಕುಳದ ಗನಲ್‌ ನೇಗಿಲ ಸಾಲಿನ ಗೋಡೆಗೆ ಎದುರಾಗಿ ನೇಗಿಲಿಗೆ ಆಧಾರವಾಗಿರು 
ತ್ತದೆ. 

ಕುಳದ ಮಗ್ಗುಲು ನೇಗಿಲಿಗೆ ಆಧಾರವನ್ನೀಯುತ್ತೆದೆ. ಸಾಮಾನ್ಯವಾಗಿ ಉಪ 
ಯೋಗಿಸುವ ಕುಳಗಳಲ್ಲಿ ಹಲವ ಬಗೆಯಿವೆ: - 


1. ಜಾರುಕುಳ: ಇವು ಸವೆದಾಗ ಪೂರ್ತಿ ಕುಳ ಭಾಗವನ್ನೇ ಬದಲಿಸಬೇಕಾಗು 
ತ್ತದೆ. 

2. ಜಾರು ತುದಿ ತುಳ: ಇಂಥ ಕುಳದ ತುದಿಯು ಭಾಗವನ್ನು ಬದಲಿಸಲು 
` ಬರುತ್ತದೆ. ಕುಳವು ಕೆಲಸಕ್ಕೆ ಬಾರದಂತಾದಾಗ ಕುಳದ ತಂದಿಯನ್ನೂ ಮಾತ್ರ 
ಬದಲಿಸುವುದರಿಂದ ಕುಳದ ಬಾಳಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಹೀಗೆ ಮಾಡು 
ಪುದರಿಂದ ಕುಳವನ್ನು ಕೊಳ್ಳಬೇಕಾಗಿಲ್ಲ. 


36 ಬೇಸಾಯ ಉಪಕರಣಗಳು 


3, ಚಾಚುಕುಳ: ಇದಂ ಜಾರುಕುಳದಂತೆ ಇದ್ದು, ಲಂಬವಾಗಿ ವಂಣ್ಣನ್ನು 
ಕತ್ತರಿಸುತ್ತದೆ, ಕುಳದ ಚಾಚಿರುವ ಭಾಗವನ್ನು ಮಣಿಯ ಪಕ್ಕದಲ್ಲಿ ಕೂಡಂವಂತೆ 
ಮಾಡಿರುತ್ತಾರೆ. ಈ ಚಾಚಿರುವ ಭಾಗವು ವಂಣೆಯ ಕತ್ತರಿಸುವ ಭಾಗದಂತೆ 
ವರ್ಶಿಸುತ್ತದೆ. 


ಸಳಿಕುಳ : ಇದರಲ್ಲಿ ಒಂದು ಸಳಿ ಇದ್ದು, ಅದು ಕುಳದ ತುದಿ ಮತ್ತು ಕುಳದ 
ಅಡಿಗಟ್ಟಿನಂತೆ ಕಾರ್ಯನಿರ್ವಹಿಸುವುದು. ಉಳಿದ ಕುಳಕ್ಕಿಂತ ಹೆಚ್ಚಿನ ಉಪಯುಕ್ತತೆ 
ಇಲ್ಲ. 


ಜಾರುಕುಳೆ 
/ ದ ನರರು ಜಾರುತುವಿಕು, 
ಜಾ ಜಯ 


೨. ರ. 
1 


ಚಾಡುಕುಳ 





ಚಿತ್ರ 8; ಎವಿಧ್‌ಬಗೆಯ ಕುಳಗಳು 1 


ಮಗುಚುಕ ಮಣೆ(ಮೌಲ್ಲ್‌ ಬೋರ್ಡ್‌): ವಂಣೆಗಳು ಮಣ್ಣಿನ `ಹೋಳಂಗಳನ್ನು 
ಎತ್ತಿಕೊಂಡು ಪುಡಿಮಾಡಿ ಶಿರುವಿಹಾಕುತ್ತವೆ. ಭಿನ್ನ ಭಿನ್ನ ಬಗೆಯ ಮಣೆಗಳನ್ನು 
ವಿವಿಧ ಬೆಳೆಗಳ ಅವಶ್ಶಕತೆಗಳಿಗನುಸಾರವಾಗಿ ರಚಿಸಲಾಗಿದೆ, 
ಇವುಗಳಲ್ಲಿ ಹಲವು ಬಗೆಯಿವೆ ; 
ವಿವಿಧೋದ್ದೇಶ ಮಾದರಿ 
ಬ್ರೆಕರ್‌ ಮಾದರಿ 
ಮೋಟು ಮಾದರಿ 
ಪಟ್ಟೆ ಮಾದರಿ 
ಹೆಚ್ಚು ವೇಗದ ಮಾದರಿ 
ಕಪ್ಪು ಮಣ್ಣಿನ ಮಾದರಿ 


1 


MHP WN 


ಸಾಗಂವಳಿ ಉಪಕರಣಗಳು 37 


1. ವಿವಿಧೋದ್ದೇಶ ಮಾದರಿ: ಇದು ಎಲ್ಲ ತರಹದ ಮಣ್ಣಿಗೆ ಯೋಗ್ಯ 
ವಾಗಿದ್ದು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಉತ್ತಮ ರೀತಿಯಲ್ಲಿ ಮಣ್ಣನ್ನು 
ಪುಡಿಮಾಡುತ್ತದೆ, 


2. ಮೋಟು ಮಾದರಿ: ಇದನ್ನು ಮಣ್ಣಿನ ಹೆಂಟೆಗಳನ್ನು ಹೆಚ್ಚು ಹೆಚ್ಚು 
ಪುಡಿಮಾಡಲು ಮತ್ತು ತಿರುವಿಹಾಕಲು ಉಪಯೋಗಿಸಲಾಗುತ್ತದೆ. ಇದು ಹುಲ್ಲಿರುವ ' 
ಭೂಮಿಯಲ್ಲಿ ಉಪಯೋಗಕ್ಕೆ ಬರಂವುದಿಲ್ಲ. ಈ ಮಾದರಿಯು ಹೆಚ್ಚು ಬಾಗಿದ್ದು, - 
ಮೇಲ್ಭಾಗದಲ್ಲಿ ಮಾತ್ರ ಕಡಿದಾಗಿರುತ್ತದೆ. 


ತಿತಿಯೋಲ್ದಕೇ ಮಜೆ ನ. ಬ್ರೆಕ್‌ (ಸಾರ್‌) ಮಾದರಿ ಮಣೆ 
3 J EN AR AN ಮಿ 
ಮೋಟು ನ್ನ್ನ ಕಪ್ಪು ಮಣ್ಣಿನ 


ಚಿತ್ರ 9: ವಿವಿಧ ಬಗೆಯ ಮಣೆಗಳು 





3. ಚ್ರಕರ್‌ ಮಾದರಿ: ಇದನ್ನು ಹೆಚ್ಚು ಹಂಭು ಬೆಳೆದಿರುವ ಪ್ರದೇಶದಲ್ಲಿ, 
ಬೇರುಸಹಿತ ಕಿತ್ತು ತಿರುವಿಹಾಕಲು ಉಪಯೋಗಿಸ ಸಾಗುತ್ತೆ ದೆ. 


4. ಪಟ್ಟಿವಾದರ: ಇದನ್ನು ಜಿಗುಟಾಗಿರುವ ಭೂಮಿಯಲ್ಲಿ ಉಪಯೋಗಿ 
ಸಲಾಗುಸ್ತದ. 


5. ಹೆಚ್ಚು ವೇದ ಮಾದರಿ: ಸಾಮಾನ್ಯವಾದ ಉದ್ದೆ (ಶಗಳನ್ನೀಡೇರಿಸಲಂ 
ಈ ಮಣೆಯನ್ನು ಟಾ ಕೃರ್‌ನೊಂದಿಗೆ ಉಪಯೋಗಿಸುತ್ತಾ ರೆ. 


ಹಟ 
6. ಕಪು ಎ ಮಣ್ಣಿನ ಮಾದರಿ: ಹೆಚ್ಚು ಉದ್ದವಾಗಿದ್ದು, ಕ್ರಮೇಣ 
ಇಳಿಜಾರಾಗಿರುತ್ತದೆ. ಇದನ್ನು ಗಟ್ಟಿಯಾದ ಮತ್ತು ಜಿಗುಟಾದ ಭೂಮಿಯಲ್ಲಿ 
ಉಪಯೋಗಿಸಲಾಗುತ್ತದೆ. 


38 ‘ ಬೇಸಾಯ ಉಪಕರಣಗಳು 


ಮಣ್ಣನ್ನು ತಿರುಗಿಸುವುದು ಮತ್ತು ಪುಡಿಪುಡಿಮಾಡುವುದು ಮಗನುಚುಕಗಳ 
ವಕ್ತತೆಯಂಸ್ನವಲುಬಿಸಿರುತ್ತದೆ. ಕುಳದ ಮೇಲಿರುವ ಮಗುಚುಕದ ಭಾಗವು 
ನೇಗಿಲು ಸಾಲುಗಳಗುಂಟ ಮಣ್ಣನ್ನು ಕತ್ತರಿಸಂತ್ತದೆ. ಈ ಕಾರಣದಿಂದ ಕೆಲವು 
ಮಗುಚುಕಗಳಲ್ಲಿ ತೆಗೆದು ಜೋಡಿಸಲುಬರುವ ಭಾಗಗಳನ್ನು (ಚಾಚು) ಅಳವಡಿ 
ಸಿರುತ್ತಾರೆ. ಇದನ್ನು ಫ್ರಾಗ್‌ಗೆ.ಬಿಗಿಯಾಗಿ ಜೋಡಿಸಲಾಗಿರುತ್ತದೆ. 


ಅಡಿಗಟ್ಟು (ಲ್ಯಾಂಡ್‌ ಸೈಡ್‌): ಇದು ಎಳೆದ ಭಾಗದ ಮಣ್ಣು ಉತ್ತ 
ಭಾಗಕ್ಕೆ ಬಿಳದಂತೆ ಮಾಡುತ್ತದೆ. ನೇಗಿಲು ಸಾಲಿನಗುಂಟ ಸರಿಯುತ್ತಾ ಹೋಗು 
ತ್ತದೆ. ಆದುದರಿಂದ ಇದನ್ನು “ಅಡಿಗಟ್ಟು' ಅಥವಾ "ನೆಲತಡೆ' ಎನ್ನುತ್ತಾರೆ. 
ಅಲ್ಲವೆ, ಇದು ನೇಗಿಲು ತಳಕಟ್ಟು ಓಲಾಡದಂತೆ ಸರಿಯಲು ಸಹಾಯ ಮಾಡುತ್ತದೆ. 
ಇದನ್ನು ಫ್ರಾಗ್‌ಗೆ ಜೋಡಿಸಿರಂತ್ತಾರೆ, ಎತ್ತುಗಳಿಂದ ಎಳೆಯುವ ನೇಗಿಲಿನ ಅಡಿ 
ಗಟ್ಟಿನ ಅಗಲವು 5 ರಿಂದ 10 ಸೆಂಟಿಮಾಟರ್‌ ಇದ್ದು ಮಣ್ಣಿನ ಹೋಳಿನಿಂದಾಗುವ 
ಎಲ್ಲ ಇರಿತವನ್ನು ತಡೆದುಕೊಳ್ಳುವಷ್ಟು ಉದ್ದವಾಗಿರಬೇಕು. ಅಡಿಗಟ್ಟಿನ ಹಿಂದಿನ 
ಭಾಗವನ್ನು ಹಿಮ್ಮಡಿ ಎನ್ನುವರು. ಇದು ಹುಚ್ಚಾಗಿ ತೆಗೆದು, ಮತ್ತೆ ಜೋಡಿಸಲು 
ಬರುವಂತಿರುತ್ತದೆ. ಲಂಬಾಂತರವನ್ನು ನಿರ್ಧರಿಸುವ ಮೊದಲು ಈ ಹಿಮ್ಮಡಿಯನ್ನು 
ಜೋಡಿಸಿರಬೇಕು. 


ಟ್ರ್ಯಾಕ್ಟರುಗಳಿಂದ ಎಳೆಯಲಾಗುವ ನೇಗಿಲುಗಳಲ್ಲಿ ಅಡಿಗಟ್ಟು ಇರಂವುದಿಲ್ಲ. 
ಇದರ ಬದಲು ಎಲ್ಲ ಇರಿತವನ್ನು ತಡೆಯಲು ಒಂದಂ ಗಾಲಿಯನ್ನು ಜೋಡಿಸಲಾಗಿರು 
ತ್ತದೆ. "| 


ಫ್ರಾಗ್‌ : ಇದು ಒಂದು ಲೋಹದ ತುಂಡು. ಇದಕ್ಕೆ ಕುಳ, ಮಗುಚುಕ 
(ಮಣೆ), ಅಡಿಗಟ್ಟು ಮತ್ತು ಇತರ ಭಾಗಗಳನ್ನು ಜೋಡಿಸಿರುತ್ತಾರೆ. ಇದನ್ನೂ 
ಎರಕದ ಕಬ್ಬಿಣ ಅಥವಾ ಮೃದು ಉಕ್ಕಿನಿಂದ ಮಾಡಿರುತ್ತಾರೆ. 


ನೇಗಿಲಿನ ಇತರ ಹೆಚ್ಚಿನ ಸಾಧನೆಗಳಲ್ಲಿ ಈಸು, ಹಿಡಿಕೆ, ಕಡಿವಾಣ, ಗಾಲಿ, 
ಕೌಲ್ಸರ್‌, ಕೀಲುಗಳಂ ಮುಂತಾದವುಗಳು ಸೇರುತ್ತವೆ. 


ಈಸು: ನೇರವಾಗಿರುವ ಮರದ ಈಸುಗಳನ್ನು ಪ್ರಾಣಿಗಳಿಂದ ಎಳೆಯುವ 
ನೇಗಿಲುಗಳಲ್ಲಿ ಬಳಸುತ್ತಾರೆ, ಬಾಗಿದ ಕಬ್ಬಿಣದ ಈಸು, ] ಆಕಾರದಲ್ಲಿರುವ ಬಾಗಿದ 
ಈಸು ಇತ್ಯಾದಿ ಇರುತ್ತವೆ. ಈಸಿನ ಒಂದು ತುದಿಯನ್ನು ನೊಗಕಣ್ಯ ಇನ್ನೊಂದು 
ತುದಿಯನ್ನು ನೇಗಿಲು ತಳಕ್ಕೂ ಜೋಡಿಸಿರುತ್ತಾರೆ. ಇವು ಉಳುವ ಕೋನವನ್ನು 
ಬದಲಿಸುತ್ತವೆ, ಈಸಿನ ಮುಖಾಂತರ ಶಕ್ತಿಯ ವರ್ಗಾವಣೆ, ಆಳದ ನಿಯಂತ್ರಣ 
ಹಾಗೂ ಇತರ ಹೆಚ್ಚಿನ ಭಾಗಗಳ ಜೋಡಣೆಗೆ ಅನುಕೂಲವಾಗುತ್ತದೆ. 


ಸಾಗುವಳಿ ಉಪಕರಣಗಳು 39 


ಹಿಡಿಕೆ: ಸಾಮಾನ್ಯವಾಗಿ ಕಬ್ಬಿಣದ ನೇಗಲಿಗೆ ಎರಡು ಹಿಡಿಕೆಗಳನ್ನು 
ಜೋಡಿಸಿರುತ್ತಾರೆ. ಇದರಿಂದ, ನೇಗಿಲು ಓಟವನ್ನು ನೇರವಾಗಿ, ಹೆಚ್ಚಾಗಿ ಓಲಾಡ 
- ದಂತೆ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. 


ಕಡಿವಾಣ : ಇದನ್ನು ಕೆಲವು ಕಬ್ಬಿಣದ ನೇಗಿಲಿನ ಈಸಿನ ಮುಂಭಾಗದಲ್ಲಿ 
ಜೋಡಿಸಿರುತ್ತಾರೆ ಇದರಿಂದ ನೇಗಿಲಿನ ಆಳಗಲಗಳನ್ನು ವ್ಯತ್ಯಾಸಮಾಡಿ 
ಕೊಳ್ಳ ಲು ಸಾಧ್ಯವಾಗುತ್ತದೆ. 

ಗಾಲಿ: ಇದನ್ನು ಒಂದೇ ಪ್ರಮಾಣದ ಉಳುಮೆಯ ಆಳವನ್ನು ನೋಡಿ 
ಕೊಳ್ಳೆಲು ಉಪಯೋಗಿಸಲಾಗುತ್ತದೆ. ಇದನ್ನು ನೇಗಿಲ ತಳದ ಮುಂಭಾಗದಲ್ಲಿ 
ಜೋಡಿಸಿರುತ್ತಾರ. ಇದನ್ನು ಹೆಚ್ಚಾಗಿ ಎರಕದೆ ಕಬ್ಬಿಣದಿಂದ ಮಾಡಿರುತ್ತಾರೆ. 


'ಕೋಲ್ಬರ* : ಇದನ್ನು ಮಣ್ಣಿನ ಹೋಳುಗಳ ಸಡಿಲವಾಗಿರುವ ಭಾಗವನ್ನು 
ಕತ್ತರಿಸಲು ಉಪಯೋಗಿಸುತ್ತಾರೆ. ಇವು ನೇಗಿಲು ನೆಟ್ಟಗೆ ಹಾಯುವಂತೆ, ನೇಗಿಲು 
ಸಾಲುಗಳಲ್ಲಿ ಹರಿಯುವಂತೆ ನೆಲವನ್ನು ಕತ್ತರಿಸಿ, ಕುಳವು ಸಂಲಭವಾಗಿ ಕೆಲಸ 


Ll 





. | 
ಸರಿಯಾಗಿ ಉಳಲು ಕೋಲ! ರ್‌ ಕುಳದೆ ಗಟ್ಟಿ ಯಾವ ಭೂಮಿಯಲ್ಲಿ ಉಳುವಾಗ 
ತುದಿಯ ನಿಸಿ ಇರುವಂತೆ ತೋಡಿಸಿರುವುದು ಕೊಬ್ಬ ರ್‌ ಜೋಡಿಸರುವುದು 


\ ಚಿತ್ರ 10: ಕೋಲ್ಬರ್‌ ಹೊಂದಾಣಿಕೆ 


ನಿರ್ವಹಿಸಲು ಮಾರ್ಗದೆರ್ಶಕವಾಗಿರುತ್ತದೆ. ಇವುಗಳನ್ನು ಈಚೆಗೆ ಕುಳದ ಮೇಲ್ಭಾಗ 
ದಲ್ಲಿ 5 ಸೆಂಟಿಮಾಟರ್‌ನಿಂದ 10 ಸೆ:ಟಿಮಿಾಟರ್‌ ಆಳದವರೆಗೆ ಉಳುವಂತೆ ಜೋಡಿಸಿ 
ರುತ್ತಾರೆ. ಇವುಗಳ ಹೊಂದಾಣಿಕೆಯನ್ನು ಚಿತ್ರ 10 ರಲ್ಲಿ ತೋರಿಗಲಾಗಿದೆ. ಇವು 
ಕೆಳಗೆ ಮಣ್ಣನ್ನು ತಿರುಎಹಾಕಲು ಸಹಾಯಮಾಡುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ 
ಉಕ್ಕಿನಿಂದ ಮಾಡಿರುತ್ತಾರೆ. ಗಾಲಿಯಂತಶಿರುವ ಕೋಲ್ಬರ್‌ಗಳ ವ್ಯಾಸವು 35 ರಿಂದ 
45 ಸೆಟಿಮಾಟರ್‌ ಇದ್ದು ಇವುಗಳನ್ನು 25 ರಿಂದ 40 ಸೆಂಟಿಮಾಟರ್‌ ಅಳತೆಯ 
ಸಾಲಿನಲ್ಲಿ ಬಳಸುತ್ತಾರೆ, 


40 ಬೇಸಾಯ ಉಪಕರಣಗಳು 


ಕೀಲುಗಳೂ : ಚಿಕ್ಕ ನೇಗಿಲಿನಂತೆ ಬಾಗಿದ ಆಲಗೇ ಕೀಲು. ಇದನ್ನು ಕುಳದ 
ತುದಿಯ ಮೇಲ್ಭಾಗದಲ್ಲಿ ಜೋಡಿಸಲಾಗಿರುತ್ತದೆ. ಇದಂ ಮುಖ್ಯವಾಗಿ ಮಣ್ಣಿನ 
ಹೋಳುಗಳ ಮೇಲೆ ರಿಬ್ಬನ್‌ ಆಕಾರದ, ಪಟ್ಟಿಯನ್ನು ಕೊರೆದು ತಿರುವಿಹಾಕುತ್ತದೆ. 
ಹೀಗಾಗುವಾಗ ಕಳೆಗಳು ಮಣ್ಣಿನ ಹೋಳಿನ ಕೆಳಭಾಗದಲ್ಲಿ ಮುಚ್ಚಿಹೋಗುತ್ತವೆ. 
ಕೀಲುಗಳೂ ಕೋಲ್ಡರ್‌ನೊಂದಿಗೆ ಹರಿದು ನೇಗಿಲು ಉಳಿದ ಮಣ್ಣನ್ನು ತಿರುವಿಹಾಕಿ 
ಪುಡಿಮಾಡಲು ಹೆಚ್ಚು ಸಹಕಾರಿಯಾಗಿರುತ್ತವೆ. 


ನೇಗಿಲು ಅಳತ 


ನೇಗಿಲು ಅಳತೆಯು ನೇಗಿಲು ಕತ್ತರಿಸಿದ ಅಗಲಕ್ಕೆ ಸಮವಾಗಿರುತ್ತದೆ, ಅಡಿಗಟ್ಟಿ 
ನಿಂದ ಕುಳದವರೆಗಿರುವ ಲಂಬ ಎತ್ತರವನ್ನು ನೇಗಿಲಿನ ಅಳತೆ ಎಂದು ಪರಿಗಣಿಸ 
ಲಾಗುತ್ತದೆ. ಪ್ರಾಣಿಗಳಿಂದ ಎಳ್ಳೆುವ ನೇಗಿಲಿನಲ್ಲಿ ಈ ಅಳತೆ ಸಾಮಾನ್ಯವಾಗಿ 15 
ರಿಂದ 20 ಸೆಂಟಿಮಾಟರ್‌ ಇರುತ್ತದೆ. ಆದರೆ, ಟ್ರ್ಯಾಕ್ಟರುಗಳಲ್ಲಿ 30, 35, ಹಾಗೂ 
40 ಸುಟಿಮಾಟರ್‌ ನೇಗಿಲ ತಳವಿರುವ ನೇಗಿಲುಗಳನ್ನು' ಸಾಮಾನ್ಯವಾಗಿ 
ಉಪಯೋಗಿಸುತ್ತಾರೆ, 
ನೇಗಿಲಿನ ಹೊಂದಾಣಿಕೆಗಳು 

ಲಂಬಾಂತರ : ಇದು ನೆಲವನ್ನು ಸರಿಯಾದ ಆಳದಲ್ಲಿ ಕತ್ತರಿಸುವಂತೆ ಮಾಡು 
ತ್ತದೆ. ಕುಳ ಮತ್ತು ಅಡಿಗಟ್ಟುಗಳು ಸಂಧಿಸುವ ಬಿ:ದುವಿನಿಂದ ನೆಲಕ್ಕೆ ಲುಬವಾ 
ಗಿರುವ ಅಂತರಕ್ಕೆ ಲು:ಬಾಂಶರವೆ:ದು. ಹೆಸರಃ. ಇದು 5 ರಿಂದ 8 ಮಿಲಿಮಾಟರ್‌ _ 
ವರೆಗೆ ಇರುತ್ತದೆ, 





ವಾನ 





ಚಿತ್ರ 11: ನೇಗಿಲಿನ ಹೊಂದಾಣಿಕೆಗಳು 1) ಲಂಬಾಂತರ, 2) ಸಮಾನಾಂತರ 


ಸಮಾನಾಂತರ: ಕುಳ ಮತ್ತು ಆಡಿಗಟ್ಟುಗಳೆ ಮೂಲಕೆ ಎಳೆದರೇಖಿ, ಕುಳ 
ವಂತ್ತು ಅಡಿಗಟ್ಟು ಸುಧಿಸುವ ಬಿಂದುವಿನಿಂದ ಎಳೆದ ರೇಖೆಗೆ ಸಮತಲದಲ್ಲಿಯ 
ದೂರಕ್ಕೆ ಸಮಾನಾಂತರವೆಂದು ಹೆಸರು. 


ಬೇಸಾಯ ಉಪಕರಣಗಳು 41 


ಕೇಂದ್ರ! ಬಲ: ಇದು ನೇಗಿಲಿನಮೇಲೆ ವರ್ತಿಸುತ್ತಿರುವ ಬಲಗಳು ಸಂಧಿಸುವ 
ಬಿಂದು. ಬದು ಜೊತೆ ಎತ್ತುಗಳಿಂದ ಎಳೆಯುವ ನೇಗಿಲಿನಲ್ಲಿ ಬಲದ ಕೇಂದ್ರವು 
ನೊಗದ ಮಧ್ಯದಲ್ಲಿರುತ್ತದೆ. ಟ್ರಾಕ್ಟರುಗಳಲ್ಲಿ ಇದು ಹಿಂದಿನ ಗಾಲಿಗಳ ಮಧ್ಯದಲ್ಲಿ 
ಅ್ಯಕ್ಲಿಲಿನ ಸ್ವಲ್ಪ ಮುಂದುಗಡೆ ಆಸನದ ಕೆಳಗೆ ಇರುತ್ತದೆ. ನೇಗಿಲು ಅಳತೆಯ 
$ ದೂರದಲ್ಲಿ ಕೇಂದ್ರಬಿಂದು, ನೇಗಿಲು ಮುಖದಲ್ಲಿರುತ್ತದೆ, 


ಬಲರೇಖೆ (ಲೈ ನ್‌ ಆಫ್‌ ಪು ಪುಲ್‌ : ಕೇಂದ್ರಬಲ, ಹೆಚ್ಚಿನ ಬಿಂದು, ಶಕ್ತಿಯ 

ಕೇಂದ್ರ py ಮೂಲಕ ಹಾದು ಹೋಗುವ ಈ ರೇಖೆಗೆ ಬಲರೇ ಚಿ ಎಂದು ಹೆಸರು. 

ಚೆಲನೆಯ ದಿಕ್ಕಿನ ನಲ್ಲಿ ಎಳೆದ ಸಮಮಟ್ಟದೆ ಘಟಕಕ್ಕೆ ಎಳೆತದ ಮೊತ್ತವೆಂದಂ ಹೆಸರು, 

ಮಣೆ ನೇಗಿಲಿಗೆ ಬೇಕಾಗುವ ಶಕ್ತಿಯಂ ಈ ಕೆಳಗಿನ ಆಂಶಗಳನ್ನು ಅವಲಂಬಿಸಿ 
ರುತ್ತದೆ: ( 

1, ನೇಗಿಲ ಗಾತ್ರ, 2. ಕತ್ತರಿರುವ ಭೂಮಿಯ ಅಗಲ, 3. ಉಳುಮೆಯ 
ಆಳ, 4, ಉಳುವೆಹಿಯ ವೇಗ, 5. ಮಣೆಯ (ಮಗಂಚುಕದ) ವಕ್ರತೆ, 6. ಕುಳದ ' 
ತೀಕ್ಷ್ಣತೆ 7. ಭೂಮಿಯು ಲಕ್ಷಣಗಳು. 

ಉಳುವೆಂ ಮಾಡುವಾಗ ಆಗುವ ಕಾಲುವೆ(ತಗು ) ಗಳಿಗೆ ನೇಗಿಲುಸಾಲಂಗಳೆಂದು 
ಹೆನಸು, ನೇಗಿಲಿನಿಂದ ಕತ್ತರಿಸಿದ್ದ ಎತ್ತಿ ಪುಡಿಮಾಡಿದ, ನೇಗಿಲ ತಳದಿಂದ 
ತಿರುಗಿಸುವ ಭಾಗಕ್ಕೆ ಮಣ್ಣಿನ ಹೋಳುಗಳೆಂದು ಹೆಸರು. ತಿರುಗಿಸಿ ಹಾಕಿದ ಮಣ್ಣಿನ 
ಹೋಳಿಗೆ ಮಣ್ಣಿನ ಮಟ್ಟವೆನ್ನುತ್ತಾರೆ. ನೇಗಿಲ ಸಾಲಿನಲ್ಲಿ ನೇಗಿಲಿನ ತಳವು ಹಾಯ್ದು 
ಹೋಗುವ ಭಾಗಕ್ಕೆ ನೇಗಿಲ ಕೆಳ ಅಡಿ ಎನ್ನುವರು. ಶಿನ್‌ನಿಂದೆ ಲಂಬವಾಗಿ ಕತ್ತರಿಸಿದ 
ನಯಂವಾದ `ಮೊಗ'ದ ಭಾಗಕ್ಕೆ ಮೊಗದೆಂದು ಹೆಸರು. ಉಳದೆ ಇರುವ 
ಭೂವಿಂಯ ಭಾಗಕ್ಕೆ ನೇಗಿಲ ಸಾಲು ಗೋಡೆ ಎಂದು ಹೆಸರು. ಉಳುಮೆಮಾಡಿದ 
ನಂತರ ಭೂಮಿಯಲ್ಲಿ ಉಳಿಯುವ ತಗ್ಗಿಗಳಿಗೆ ಆಳವಾದ ಬೋದು ಸಾಲು ಎನ್ನು ವರು. 
ಭೂವಿಯಂ ಕೊನೆಗೆ ಉತ್ತ: ನಂತರ ಬಿಡುವ ಬದುಗಳಿಗೆ “ಏರಿ'ಗಳೆಂದು ಹೆಸರಂ. 
ತಟ್ಟೆ ನೇಗಿಲು ಸ 

ಈ ನೇಗಿಲುಗಳು ಸುತ್ತುವ ಚಲನೆಯನ್ನು ಹೊಂದಿರುತ್ತವೆ. ಇವು ಮಣೆ 
(ಮಗುಚುಕ) ನೇಗಿಲುಗಳಿಗಿತ ಭೂಮಿಯೊಂದಿಗೆ ಕಡಮೆ ಘರ್ಷಣೆಯನ್ನುಂಟು 
ಮಾಡುತ್ತವೆ. ಇವು ದುಂಡಾದ ಉಕ್ಕಿನ ತಟ್ಟಿ ಗಳನ್ನು. ಹೊಂದಿದ್ದು » ಅವುಗಳನ್ನು 
ಬಿರುಸಾದ ಉಕ್ಕಿನಿಂದ ಮಾಡಲಾಗಿರುತ್ತದೆ. ತಟ್ಟೆಗಳ ಅಂಚು ಮೊನಚಾಗಿರುವುದರಿಂದ 
ಮಣ್ಣನ್ನು ಕತ್ತರಿಸಿ, ತಿರುವಿ, ಪುಡಿಮಾಡಿರುತ್ತವೆ. ನೇಗಿಲಿನಲ್ಲಿ ಪ್ರತಿಯೊಂದು 
ತಟ್ಟೆಯ ಮುಂದಂಗಡೆ ಒಂದೊಂದು ಕಬ್ಬಿಣದ ಅಲಗಂಗಳನ್ನು ಅಳವಡಿಸಲಾಗಿರುತ್ತೆದೆ. 
ಇದನ್ನು ಮಣ್ಣನ್ನು ಹೊರಳಿಸಲಂ ಹಾಗೂ ಕಳೆನಾಶಗೊಳಿಸಲು ಉಪಯೋಗಿಸಲಾಗು 


42 ಸಾಗಾವಳಿ ಉಪಕರಣಗಳು 


ತ್ತದೆ, ತಟ್ಟೆಗಳ ವ್ಯಾಸವು ನೇಗಿಲಿನ ಅಳತೆಯನ್ನು ಸೂಚಿಸುತ್ತದೆ ; ಇದು ಸುಮಾರು 
50 ರಿಂದ 80 ಸೆಂಟಿಮಾಟರ್‌ವರೆಗಿರುತ್ತದೆ. ಸಾಮಾನ್ಯವಾಗಿ ಎತ್ತಿಗೆ ಹೂಡುವ 
ನೇಗಿಲಿನಲ್ಲಿ 4..8 ತಟ್ಟೆಗಳಿರಂತ್ತವೆ. ಈ ತಟ್ಟೆಗಳ ದಿಕ್ಕನ್ನು ಸ್ವಲ್ಪ ಬದಲಾಯಿಸಲು 
ಸನ್ನೆಗೋಲು ಇರುತ್ತದೆ. ಈ ನೇಗಿಲಿನಿಂದ ಆಳಕ್ಕೆ ಇಳಿಸಲು ಆಗುವುದಿಲ್ಲ. 





ಚಿತ್ರ 12: ತಟ್ಟೆ ನೇಗಿಲು | ಸ 
ಇದನ್ನು ಗಟ್ಟಿಯಾಗಿರುವ ಮತ್ತು ಒಣಗಿರುವ ಭೂಮಿ, ಕಲ್ಲು ಮತ್ತು ಬೇರಿರುವ 
ಭೂಮಿ, ಬಿಗಿಯಾಗಿರುವ ವಂಣ್ಣೂ, » ಹೆಚ್ಚು ಕಳೆ ಬೆಳೆದಿರುವ ವಂಣ್ಣು ಹಾಗೊ ಹೆಚ್ಚು 
ಸಡಿಲಾಗಿರುವ ಮಣ್ಣನ್ನು ಉಳುಮೆ ಮಾಡಲು ಮತ್ತು ವೇಗವಾಗಿ ನೇಗಿಲು 


ಹೊಡೆಯಲು ಇಲ್ಲವೇ ಹೆಂಟೆಗಳನ್ನು ಪುಡಿಮಾಡಲು ಉಪಯೋಗಿಸಲಾಗುತ್ತದೆ. 


ಟ್ರಾಕ್ಟರಿನಿಂದ ಎಳೆಯುವ 
ತಟ್ಟೆ ನೇಗಿಲು: ಇದನ್ನು 1 ರಿಂದ 
3 ತಟ್ಟೆಗಳಿರುವ ಒಂದೇ ಕೋನ 
ಎರುವಂತೆ ಮಾಡಿರುತ್ತಾರೆ. ತಟ್ಟೆ 
ಗಳ ವ್ಯಾಸವು 60 ರಿಂದ 80 ಸೆಂಟಿ 
ಮಾಟರ್‌ ಇರುತ್ತದೆ. ಮೊನಚಾದ 
ಉಕ್ಕಿನಿಂದ ಮಾಡಿದ ತಟ್ಟೆಗಳನ್ನು 
ಎರಕದ ಕಬ್ಬಿಣದ ಆಧಾರಕ್ಕೆ ನೆಟ್‌ 
ಬೋಲ್ಟ್‌ ಗಳಿಂದ ಬಿಗಿಯಲಾಗಿರು 
ತ್ತದೆ. ಹೀಗೆ ತಟ್ಟೆಗಳನ್ನು ಒಂದೇ 
ಅಂತರದಲ್ಲಿ ಜೋಡಿಸಲಾಗಿರುತ್ತದೆ. 
ಹೆಚ್ಚಿನ ಪ್ರಬಲವನ್ನು ತಡೆದುಕೊಳ್ಳ 
ಲೆಂದು ಟೇಪರ್‌ ಬೇರಿಂಗ್‌ಗಳನ್ನು 
ಚಿತ್ರ 13೮: ಟ್ರ್ಯಾಕ್ಟರಿನಿಂದ ಎಳೆಯ:ವ ತಟ್ಟಿನೇಗಿಲು. ಚೌಕಟ್ಟಿನ ತುದಿಗೆ ಜೋಡಿಸಲಾಗಿರು 





ಬೇಸಾಯ ಉಪಕರಣಗಳು ‘ K 43 


ತ್ತದೆ. ಟ್ರ್ಯಾಕ್ಟರ್‌ನಿಂದೆಳೆಯುವ : ನೇಗಿಲಿನಲ್ಲಿರುವಂತೆ ತಟ್ಟೆನೇಗಿಲಿನಲ್ಲಿಯ 3 ಗಾಲಿ 
(ಮುಂಬದಿ, ಹಿಂಬದಿ, ಆಧಾರಗಾಲಿ)ಗಳಿಂದ ಆಧರಿಸುತ್ತಾರೆ. ಇವುಗಳ ಜೊತೆಗೆ 
ಆಳವನ್ನು ಸರಿಪಡಿಸುವ ಹಿಡಿಕೆ, ಎಳೆಯುವ ಕೊಂಡಿಗಳು ಮತ್ತು ಆಲಗುಗಳನ್ನೂ 
ನೇಗಿಲಿಗೆ ಜೋಡಿಸಿರುತ್ತಾರೆ. ನೇಗಿಲನ್ನು ಮುಂದಕ್ಕೆ ದೂಡಿದಾಗ ತಟ್ಟೆಗಳಂ 
ತಮ್ಮದೇ ಆದ ಅಕ್ಷದಮೇಲೆ ತಿರುಗುತ್ತವೆ. ಮಣ್ಣಿನ ಹೋಳು ತಟ್ಟೆಯಂ ವಕ್ರ 
ಭಾಗದಲ್ಲಿ ಹೋದಾಗ, ಸ್ಥ ಶ್ವೈಲ್ಪಮಟ್ಟೆಗೆ ಪುಡಿಮಾಡಿ ಮೊದಲಿನ ನೇಗಿಲು ಸಾಲುಗಳಲ್ಲಿ 





ಚಿತ್ರ 13೮: ಟ್ರ್ಯಾಕ್ಟರಿನಿಂದ ಎಳೆಯುವ ತಟ್ಟೆನೇಗಿಲು 


ಎಸೆಯುತ್ತ ದೆ. ಅಲಗು ಮಣ್ಣಿನ ಹೋಳನ್ನು ಪುಡಿಯಾಗುವಂತೆ ಮತ್ತು ನೇಗಿಲಿಗೆ 
ಮಣ್ಣು ಅಂಟದಿರುವಂತೆ ಮಾಡುತ್ತದೆ. ಹೆಚ್ಚು ಆಳವಾಗಿ ಉಳಂಮೆಮಾಡಲು ಒಂದು 
ವಿಧಾನದಲ್ಲಿ 'ಬಾಗುಕೋನ' ವನ್ನು ಕಡವೆಂಮಾಡಬೇಕು. ಇನ್ನೊಂದು ವಿಧಾನದಲ್ಲಿ 
ನೇಗಿಲಿನ ಮೇಲೆ ಭಾರ ಹಾಕುವುದರಿಂದ, ಭೂವಿಂಯಂ ಅನುಕೂಲವಾಗಿದ್ದರೆ 
ಬಾಗುಕೋನವನ್ನು ಹೆಚ್ಚಿಸಿ, ಹೆಚ್ಚು ಆಳದ ಭೂಮಿಯನ್ನು ಉಳಬೇಕಾಗುತ್ತದೆ. 


44. ಸಾಗುವಳಿ ಉಪಕರಣಗಳು 


ಲಂಬತಟ್ಟೆ ನೇಗಿಲು: ಈ ನೇಗಿಲಿನಲ್ಲಿ ಎಲ್ಲ ತಟ್ಟೆಗಳನ್ನು ಒಂದೇ ಅಚ್ಚಿನ 
ಮೇಲೆ ಜೋಡಿಸಿದ್ದು ಅವು ಒಂದೇ ಭಾಗದಂತೆ ವರ್ತಿಸುತ್ತವೆ. ಈ ತಟ್ಟೆಗಳ , 
ವ್ಯಾಸವು 50 ರಿಂದ: 60 ಸೆಂಟಿಮಾಟರ್‌ವರೆಗೆ ಇರುತ್ತದೆ. "ತಟ್ಟೆ ಕೋನ'ವು 35° 
ಯಿಂದ 55° ಇರುತ್ತದೆ. ಟ್ರ್ಯ್ಯಾಕ್ಟರ್‌ಜಾಲಿತ ನೇಗಿಲಿನಲ್ಲಿ 3 ರಿಂದ 30 ತಟ್ಟೆಗಳಿ 
ರುತ್ತವೆ. ತಟ್ಟೆಗಳ ನಡುವಣ ಅಂ3ರ ಸುಮಾರು 30 ಸೆಂಟಿಮಾಟರ್‌ ಇರುವಂತೆ 
ಜೋಡಿಸೆಲಾಗಿರುತ್ತದೆ. ಈ ನೇಗಿಲುಗಳು ಒಂದೇ ಮಗ್ಗುಲಿಗೆ ಮಣ್ಣಿನ ಹೋಳು `' 
ಗಳನ್ನು ಕತ್ತರಿಸಿ ಹಾಕುವುದರಿಂದ ಇವುಗಳನ್ನು ಮೇಲ್ಪದರದಲ್ಲಿ ನೇಗಿಲಂ 
ಹೊಡೆಯಲು ಉಪಯೋಗಿಸುತ್ತಾರೆ. ಈ ನೇಗಿಲನ್ನು ಗೋಧಿ ಬೆಳೆಯುವ ಪ್ರದೇಶ 
ದಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. 
ಸಾಲುದಿನ್ನೆ ನಿರ್ಮಾಣ5 (ರಿಡ್ವ ರ್‌) 

ಈ ಸಾಧನವನ್ನು ಕಾಲುವೆಗಳನ್ನು ಮಾಡಲು, ಸಾಲಂದಿನ್ನೆ ಹಾಕಲು ಮತ್ತು 
ಇತರ ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತದೆ. ಇದರ ಮಗುಚುಕಗಳಿಗೆ "್ಲ' 
ಆಕಾರದ ಕುಳವನ್ನು ಜೋಡಿಸಿರುತ್ತಾರೆ. ಇದರಿಂದ ನಿರ್ಮಿತವಾಗುವ ಸಾಲುಗಳ 


1 





ಚಿತ್ರ 14: ಸಾಲುದಿಣ್ಣೆ (ಏರಿ) ನಿರ್ಮಾಣಕ 


ಆಧಾರದಮೇಲೆ ಇದನ್ನು "ದ್ವಿಮಗುಚಕ (ಮಣೆ)'ನೇಗಿಲು ಎನ್ನುತ್ತಾರೆ, ದಿನ್ನೆಯ 
ನಿರ್ಮಾಣಕ್ಕೆ ಚಿಕ್ಕ ಈಸುಳ್ಳೆಗಾಲಿಯನ್ನೂ ಮುಂದಿನ ತುದಿಯೆಲ್ಲಿ ಜೋಡಿಸಲಾಗಿ 


ಆ 
ಬೇಸಾಯ ಉಪಕರಣಗಳು 45 


ರುತ್ತದೆ, ದಿನ್ನೆಯ ನಿರ್ಮಾಣವನ್ನು ನಿಯಂತ್ರಿಸಲು ಸಹಾಯಮಾಡುತ್ತದೆ. ಈ 
ದಿಣ್ಣೆನಿರ್ಮಾಣವನ್ನು ಒಂದು ಜೊತೆ ಅಥವಾ ಎರಡು ಜೊತೆ ಎತ್ತುಗಳಿಂದ 
ಎಳೆಯಲಾಗುತ್ತದೆ, ' 


ಹದಗೊಳಿಸುವ ಉಪಕರಣ 
(ಪಡ್ಲರ್‌) 
ಬತ್ತಗಳನ್ನು ಬೆಳೆಯುವ 
ಪ್ರದೇಶದಲ್ಲಿ ಇದು ಹೆಚ್ಚು ಉಪ 
ಯಂಕ್ತ ಉಪಕರಣ, ಹೆಚ್ಚು ನೀರಿ 
ರುವ ಭೂವಿಂಯಲ್ಲಿ ಮಣ್ಣನ್ನು 
ಪಡ ರ್‌ನಿಂದ. ಒಂದ ರಂ ಹದಕ್ಕೆ. ತರ 
ಬೇಕಾಗುತ್ತದೆ. ಇದರ ಮುಖ್ಯ 
ಉದ್ದೇಶ ಭೂಮಿಯೊಳಗಿಂದ ನೀರಂ 
ಸೋರುವಿಕೆಯನ್ನು ತಡೆಯಂವುದಾ 
ಗಿದೆ. ಹಾಗೆಯೇ ಕಳೆಗಳನ್ನು ನಾಶ 
ಗೊಳಿಸಿ ಬತ್ತದ ನಡುನಾಟಿಗೆ 
ಭೂಮಿಯನ್ನು ಹದಮಾಡಿಟ್ಟು 
ಕೊಳ್ಳುವುದಾಗಿದೆ (ಹದಗೊಳಿಸುವು 
ದನ್ನು 5 ರಿಂದ 10 ಸೆಂಟಿಮಾಟರ್‌ 
ಆಳವಾಗಿ ನೀರು ನಿಂತಿರುವ ಭೂವಿಂ 
ಚಿತ್ರ 15; ಹದಗೊಳಿಸುವ ಉಪಕರಣ (ಪಡ್ತರ್‌) ಯಲ್ಲಿ' ಮಾಡಬೇಕಂ). ನೇಗಿಲು 
ಹೊಡೆದ ನೆಲದಲ್ಲಿ 8 ರಿಂದ 10 
ಸೆ:ಟಿಮಾಟರ್‌ವರೆಗೆ ನೀರು ನಿಲ್ಲಿಸಿ ಹದಮಾಡಲಾಗುತ್ತದೆ. ಈ ಕೆಲಸಕ್ಕೆ ಕೆಲವೊಮ್ಮೆ 
. ದೇಶೀ ನೇಗಿಲನ್ನು ಕೂಡಾ ಉಪಯೋಗಿಸಲಾಗುತ್ತದೆ. ಹೆಚ್ಚು ನೀರನ್ನು ಬಸಿಯಲು 
ಮತ್ತು ಹಸುರು ಎಲೆಗಳನ್ನು ಮಣ್ಣಿನಲ್ಲಿ ಸೇರಿಸಿ ಫಲವತ್ನತೆಯನ್ನು ಹೆಚ್ಚಿಸಲು ಸಹ 
ಈ ಕ್ರಮವನ್ನು (ಪಡ್ಲರ್‌) ಅನುಸರಿಸಲಾಗುತ್ತದೆ, 





2, ಕಾಂಟೆ (ಹಲುಜೆ)ಗಳು 


ಹೆಂಟೆಗಳನ್ನು ಒಡೆಯಲು, ಕಳೆಗಳನ್ನು ನಾಶಮಾಡಲು, ಒಡೆದ ಹೆಂಟಿಗಳನ್ನು 
ಪ್ಪಡಿವರಾಡಲು, ಬಿತ್ತಿದ ಬೀಜಗಳಿಗೆ ಮಣ್ಣನ್ನು ಹೊದಿಸಲು ಮತ್ತು ಭೂಮೇಲ್ಮೈ 
ಯನ್ನು ಸಮಗೊಳಿಸಲು ಕಂಂಟೆಗಿಳನ್ನು ಉಪಯೋಗಿಸಲಾಗುತ್ತದೆ. ಕೆಲವೊಮ್ಮೆ 
ಇವುಗಳನ್ನು ಪೂರ್ವ ಸಾಗುವಳಿ ಮಾಡಲು ಸಹ ಉಪಯೋಗಿಸಲಾಗುತ್ತದೆ. 


೪ 


46 ಸಾಗುವಳಿ ಉಪಕರಣಗಳು 


ಉಳುಮೆಮಾಡಲು ಉಪಯೋಗಿಸುವ ಕುಂಟೆಗಳಲ್ಲಿ 1, ತಟ್ಟೆ ಕುಂಟೆ, 
2. ಎಳೆಯುವ ಕುಂಟೆ (ಹಲ್ಲಂ ಕುಂಟೆ, ತಾಳುಕುಂಟೆ), 3. ಅಲಗು ಕುಂಟೆಗಳಿವೆ. 


ತಟ್ಟೆ ಕುಂಟೆ: ' ಇದನ್ನು ಮಣ್ಣಿನ ಹೆಂಟೆಯನ್ನು ಒಡೆಯಲು ಮತ್ತು ಹೆಚ್ಚು 
ಪ್ರದೇಶ ಕಾರ್ಯವನ್ನು ಸ್ವಲ್ಪ ಸಮಯದಲ್ಲಿ ಮುಗಿಸಲು ಉಪಯೋಗಿಸುತ್ತಾರೆ. 
ಇದನ್ನು ಉತ್ತ ಭೂಮಿಯಲ್ಲಿ ಸಮನಾಗಿಸಿ ಬಿತ್ತನೆಗೆ ಸಿದ್ಧಗೊಳಿಸುವ ಕಾರ್ಯದಲ್ಲಿ 
ಉಪಯೋಗಿಸಲಾಗುತ್ತದೆ. ಸಾಮಾನ್ಯವಾಗಿ ತಟ್ಟೆಗಳನ್ನು ಉಕ್ಕಿನಿಂದ ಮಾಡ 
ಲಾಗಿದ್ದು ಅಂತರ್ಗೊಳದಂತಿರುತ್ತವೆ. ಇವುಗಳನ್ನು ಒಂದು ಕಾಂಡದ ಮೇಲೆ 
ಜೋಡಿಸಿರುತ್ತಾರೆ. ತಟ್ಟೆಗಳ ದಿಕ್ಕನ್ನು ಬದಲಾಯಿಸಲು ಮತ್ತು ಭೂಮಿಯನ್ನು 
ಛೇದಿಸುವ ಆಳವನ್ನು ಸರಿಪಡಿಸಲೂ ಒಂದು ಮೀಟುಗೋಲನ್ನು ಆಳವಡಿಸಲಾಗಿರಂ 
ತ್ರದೆ. `ಟ್ಟೆಗಳ ಕೋನವು ಹೆಚ್ಚಿಂದರೆ 30 ಡಿಗ್ರಿ ಇರಬೇಕು. ತಟ್ಟೆಗಳನ್ನು ಹರಿತ 
ವಾಗಿ ಮಾಡುವುದರಿಂದಲೂ ಮತ್ತೂ ಕಂಂಟೆಯ ಮೇಲೆ ಭಾರವನ್ನು ಹಾಕುವುದ 
ರಿಂದಲೂ ಹೆಚ್ಚ ಆಳವಾಗಿ ಉಳಬಹುದಾಗಿದೆ. ತಟ್ಟೆಃ:ಳು ನೇಗಿಲು ಸಾಗಿದಂತೆ 
ಮಣ್ಣನ್ನು ಕತ್ತರಿಸುವುದಲ್ಲದೆ, ತಿರುವಿ ಪಡಿಮಾಡುತ್ತವೆ. 


ಎಲ್ಲ ತಟ್ಟಿಗಳನ್ನು ಒಂದೇ ದಿಕ್ಕಿನಲ್ಲಿ ಜೋಡಿಸಿರುವುದರಿಂದ ಒಂದೇ ತೆರನಾದ 
ಕಾರ್ಯವಾಗುತ್ತದೆ. ಆದರೆ, ಕುಂಟೆಯ ಅರ್ಥ ತಟ್ಟೆಗಳನ್ನು ಒಂದು ದಿಕ್ಕಿನಲ್ಲಿಯೂ 
ಉಳಿದರ್ಧವನ್ನು ವಿರುದ್ಧ ದಿಕ್ಕಿನಲ್ಲಿಯೂ ಜೋಡಿಸುವುದರಿಂದ "ದಿ ಸಿಮುಖ ಕಾರ್ಯ 
ವಾಗುತ್ತದೆ, 


ಮೊದಲಿನ ಕಾರ್ಯದಲ್ಲಿ ಕುಂಟಿಯು ದಿಂಡುಗಳೆನ್ನು ಬಿಡುತ್ತಾ ಹೋಗುತ್ತದೆ. 
ಆದರೆ, ಎರಡನೆಯ "ಕಾರ್ಯದಲ್ಲಿ ದಿಂಡುಗಳನ್ನು ಒಡೆಯುತ್ತಾ ಹೋಗುತ್ತದೆ. 
ದೊಡ್ಡ ಕುಂಟೆಯಲ್ಲಿ ತಟ್ಟೆಗಳ ಸಾಲುಗಳನ್ನು ಒಂದರ ಹಿಂದೊಂದರಂತೆ ಜೋಡಿಸಿರು 
ತ್ತಾ ರೆ ಮುಂದಿನ ಎರಡು ಟೋಳಿಗಳಂ (ಗ್ಮಾ ೦ಗ್‌) ಮಣ್ಣನ್ನು ಹೊರಗೆಡುವುತ್ತವೆ. 
ಆದರೆ ಹಿಂದಿನವು ಮಣ್ಣನ್ನು ಒಳಗೆಸೆಯುತ್ತವೆ. 


ಸಣ್ಣ ಕುಂಟೆಯಲ್ಲಿ ಎರಡು ಟೋಳಿಗಳೆನ್ನು' ಒಂದರ ಹಿಂದೊಂದರಂತೆ ವಿರುದ್ಧ 
ದಿಕ್ಕಿನಲ್ಲಿ ಜೋಡಿಸಲಾಗಿರಂವುದರಿಂದ ಎರಡೂ ದಿಕ್ಕಿನಲ್ಲಿ ಮಣ್ಣನ್ನು ಹೊರಗೆಸೆಯು 
ತ್ತದೆ. ಸಣ್ಣ ಕುಂಟೆಯು ಹೆಂಟಿಗಳನ್ನು ಒಡೆಯುವುದರಲ್ಲಿ ಹೆಚ್ಚು ಪರಿಣಾಮಕಾರಿ 
ಯಾಗಿರುತ್ತದ. 


ಕುಂಟೆಗಳು 2 ರಿಂದ 10 ತಟ್ಟೆಗಳನ್ನು ಹೊಂದಿರುತ್ತವೆ. ಸಣ್ಣ ಕುಂಟಿಗಳಲ್ಲಿ 
4 ಮತ್ತು ದೊಡ್ಡ ಕುಂಟೆಗಳಲ್ಲಿ 10 ರವರೆಗೂ ತಟ್ಟೆಗಳಿರುತ್ತವೆ. ಒಂದು ತಟ್ಟೆ 
" ಯಿಂದ ಇನ್ನೊಂದು ಇಟ್ಟಿಗೆ 15 ರಿಂದ 25 ಸೆಂಟಿಮೀಟರ್‌ ಅಂತರವಿರುವಂತೆ 


ಬೇಸಾಯ ಉಪಕರಣಗಳು ' 41 


ಜೋಡಿಸಲಾಗಿರುತ್ತವೆ. ಇವುಗಳ ವ್ಯಾಸವು. 40 ರಿಂದ 60 ಸೆಂಟಿಮಾಟರ್‌ವರೆಗೆ 
ಇರುತ್ತದೆ. ನೇಗಿಲಿನ ತಟ್ಟಿಗಳಿಗಿಂತ ಕುಂಟೆ ತಟ್ಟೆಗಳಂ ಹೆಚ್ಚು ಬಾಗಿರುವುದಿಲ್ಲ. ಹರಿತ 
ವಾದ ಕಬ್ಬಿಣದ ಕೆರೆತಗಳನ್ನು ಪ್ರತಿಯೊಂದು ತಟ್ಟೆಗೂ ಅಂಟಿಕೊಂಡಿರುವ ಮಣ್ಣನ್ನು 
ಕಿತ್ತೆಸೆಯುವುದಕ್ಕಾಗಿ ಜೋಡಿಸಿರುತ್ತಾರೆ. ಧಾರಕಗಳನ್ನು ಎರಡೂ ತುದಿಯಲ್ಲಿ 
ಕಾಂಡದ ಮೇಲೆ ಅಳವಡಿಸಿರುತ್ತಾರೆ. ಇವುಗಳಿಗೆ ಆಗಾಗ್ಗೆ ಹೆರೆ ಎಣ್ಣೆಯಿಂದ ಹೆರೆಯು 
ತ್ತಿರಬೇಕು. ಕುಂಟೆಗಳನ್ನು ಉಪಯೋಗಿಸುವ ಮೊದಲು ಬೋಲ್ಡ್‌ ನಟ್‌ಗಳನ್ನು 
ಬಿಗಿಮಾಡಬೇಕು ; ಸವೆದ ಭಾಗಗಳನ್ನು ತೆಗೆದುಹಾಕಿ, ಹೊಸ ಭಾಗಗಳನ್ನು 
ಜೋಡಿಸಬೇಕು. ಧಾರಕಗಳನ್ನು ಉಪಯೋಗಿಸದಿರುವಾಗ ಅವಕ್ಕೆ ತುಕ್ಕು ಹಿಡಿಯ 
ದಿರಲು ಬಣ್ಣ ಬಳಿದಿಡಬೇಕು. 


ಎತ್ತು ಗಳಿಂದ ಎಳೆಯರುವ ತಟ್ಟೆಕಂಂಟೆಗಳು ಕೂಡಾ ಬಳಕೆಯಲ್ಲಿವೆ. ಈ ಕುಂಟಿ 
ಗಳಲ್ಲಿ 4 ತಟ್ಟೆಗಳಿರುವ ಎರಡಂ ಗುಂಪನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಒಂದೇ 
ಚೌಕಟ್ಟಿಗೆ ಜೋಡಿಸಲಾಗಿದ್ದು ಇವುಗಳ ದಿಕ್ಕನ್ನು ಬದಲಿಸಲು ಒಂದು ವಟು 
ಗೋಲನ್ನು ಅಳವಡಿಸಲಾಗಿರುತ್ತದೆ. ಒಂದು ಮೀಟರ್‌ ಅಗಲ ಕುಂಟೆ ಹೊಡೆಯಲು 
30, 35, 40 ಸೆಂಟಿಮಾಟರ್‌ ಅಂತರದಲ್ಲಿ ತಟ್ಟೆಗಳನ್ನು ಜೋಡಿಸಬೇಕಾಗುತ್ತದೆ. 


ಎಳೆಯುವ ಕುಂಟೆ: ಎಳೆಯುವ ಕುಂಟೆಗಳನ್ನು ಬಹಳ ಪೂರ್ವಕಾಲದಿಂದ 
ಭೂಮಿಯನ್ನು ಮಟ್ಟಮಾಡಲು ಉಪಯೋಗಿಸಲಾಗುತ್ತಿ ದೆ. ಈ ಕಂಂಟಿಗಳನ್ನೂ 
ಹೆಂಟೆಗಳೊನ್ನೊಡೆಯಲು, ಒಡೆದ ಹೆಂಟೆಯನ್ನು ಚೆದರಿಸಿ ಭೂಮಟ್ಟಮಾಡಲು 
ಮತ್ತು ಬಿತ್ತಿದ ಬೀಜಗಳಿಗೆ ಹೊದಿಕೆಯನ್ನು ತಯಾರಿಸಲು ಉಪಯೋಗಿಸುತ್ತಾರೆ, 
ಇವುಗಳಲ್ಲಿ ಮುಖ್ಯವಾಗಿ ಎರಡು ತೆರನಾದ ಕುಂಟೆಗಳಿವೆ. 1) ಹಲ್ಲು ಕುಂಟೆ, 
2) ಸ್ಟಿಂಗ್‌ ತಾಳುಗೆಳಿರುವ ಕುಂಟಿ. 


1) ಹಲ್ಲು ಕುಂಟೆ: ಇವು ಮಣಿಯಂವ ಅಥವಾ ಮಣಿಯದೇ ಇರುವ 
ಕುಂಟೆಗಳಾಗಿರಬಹುದು, ಟ್ರ್ಯಾಕ್ಟರ್‌ ಚಾಲಿತ ಮಣಿಯುವ ಕುಂಟೆಗಳನ್ನು ಸಾಗಿಸಲು 
ಹಲ್ಲುಗಳನ್ನು ಬಾಗಿಸಂತ್ತಾರೆ. ಆದರೆ ಎತ್ತುಗಳಿಂದ ಎಳೆಯುವ ಕುಂಟಿಗಳಲ್ಲಿ ಹಲ್ಲು 
ಗಳನ್ನು ಬಾಗಿಸಲು ಬರುವುದಿಲ್ಲ. ಉಪಯೋಗಿಸುವಾಗ ಹಲ್ಲುಗಳೆ ಕೋನವನ್ನು 
ಬದಲಿಸಲು ಸಾಧ್ಯವಿರಬಹುದು ಅಥವಾ ಇಲ್ಲದಿರಬಹುದು. ಚೌಕಟ್ಟು, ಆಯತಾಕಾರ 
ವಾಗಿರಬಹುದು ಇಲ್ಲವೇ ಶ್ರಿಕೋನಾಕೃತಿಯಲ್ಲಿರಬಹುದು(ಚಿತ್ರ 16). ಈ ಚೌಕ 
ಟ್ವಿಗೆ ಅಡ್ಡವಾಗಿರುವ ಮೊನಚಾದ 23 ಸೆಂಟಿಮೀಟರ್‌ ಉದ್ದವಿರುವ ಉಕ್ಕಿನ ಹಲ್ಲು 
ಗಳನ್ನು "()' ಬೋಲ್ಟ್‌ಗಳ ಸಹಾಯದಿಂದ ಜೋಡಿಸಿರುತ್ತಾರೆ, ಕಟ್ಟಿಗೆಯ ಚೌಕಟ್ಟೆ 
ನಲ್ಲಿ ಈ ಹಲ್ಲುಗಳು ತಿರುಗಣಿಯಂತಿದ್ದು ನಟ್‌ಗಳ ಸಹಾಯದಿಂದ ಜೋಡಿಸಲಾಗಿರು 
ತ್ತದೆ. ಚೌಕಟ್ಟಿನ ಮೇಲೆ ಇರುವ ಮೂರು ಸ್ಥಳಗಳ ಮೇಲೆ ಮೊನಚಾದ ಹಲ್ಲು 


48 ಸಾಗುವಳಿ ಉಪಕರಣಗಳು 


ಗಳನ್ನು. ಜೋಡಿಸಲಾಗಿರುತ್ತದೆ, 
ಕುಂಟೆ ಉಪಯೋಗಿಸುವ ಮೊದಲು 
ನಮಗೆ ಬೇಕಾದ ಆಳಕ್ಕೆ ಸರಿ 
ಹೊಂದುವಂತೆ ಹಲ್ಲುಗಳನ್ನು ಸರಿ 
ಪಡಿಸಿಕೊಳ್ಳಬೇಕು. ಹೀಗೆ ಜೋಡಿಸಿ 
ಕೊಳ ಸವುದರಿಂದ ಕಾರವು 
ಹೆಚ್ಚು ಭಲಕಾರಿಯಾಗಿ ಆಗುತ್ತದೆ, 
ಹಲ್ಲುಗಳ ಮುಂದೆ ಮಣ್ಣು ಸಂಗ ಹ - 
ವಾಗದಂತೆ ಹಲ್ಲುಗಳನ್ನು ಹಿಂದಕ್ಕೆ 
" ಓಲೆಸಿರುತ್ತಾರೆ ಮಣಿಯದೆ 
ಇರುವ ಕ:ಂಟಿಯಲ್ಲಿ ಹಲ್ಲುಗಳನ್ನು 
ಮೊದಲೇ ಸ್ವಲ್ಪ ಓರೆಯಾಗರುವಂತೆ 
ಸ್ಥಿರಪಡಿಸಿರುವುದರಿ:ದ ಯಾವ ಬದ 
ಲಾವಣೆಂಯೂ ಸಾಧ್ಯವಾಗುವುದಿಲ್ಲ. 





ಚಿತ್ರ 16: ತ್ರಿಕೋನಾಕೃತಿಯ ಹಲ್ಲುಕುಂಟೆ 


' ಕುಂಟೆಯು ನೊಗಕ್ಕೆ ಕಟ್ಟಿದ ಹಗ್ಗ ಆಥವಾ ಸರಪಳಿಯ ಸಹಾಯದಿಂದ 
ಎಳೆಯಲ್ಪಟ್ಟು ಜಮೀನಿನಲ್ಲಿ ಸಾಗುತ್ತದೆ. ಎತ್ತಿನಿಂದ ಎಳೆಯುವ ಕಂಟೆಗಳು 1 ರಿಂದ 
1.2 ಮಿ:ಟರ್‌ವರೆಗೆ ಅಗಲವನ್ನು ಆಕ್ರವಿಂಸುತ್ತವೆ. ಇವುಗಳಿಂದ 5 ಸೆಂಟಿಮೀಟರ್‌ 
ಆಳದವರೆಗೆ ಮಣ್ಣನ್ನ ಕೆದಕಬಹುದು. ಚೌಕಟ್ಟಿನ ಮೇಲೆ ಭಾರವನ್ನು ಹೇರುವುದ 
ರಿಂದ ಉಳಂಮೆಯ ಆಳವನ್ನು ಹೆಚ್ಚಿಸಬಹುದು. 


2) ಸ್ಟಿಂಗ್‌ ತಾಳುಗಳಿರುವ ಕುಂಟೆ: ಟ್ರ್ಯಾಕ್ಟರಿನಿಂದ ಎಳೆಯುವ ತಾಳು 
ಕು:ಟಿಯಲ್ಲಿ ತಾಳುಗಳು ಅರ್ಧಚಂದ್ಹಾಕೃತಿಯಲ್ಲಿ ಬಾಗಿರುತ್ತವೆ. ಇವು ಸ್ತಿಂಗ್‌ನಂತೆ 
ಕಾರ್ಯ ನಿರ್ವಹಿಸುತ್ತವೆ. ಆದರೆ ಎತ್ತಿಸಂದ ಎಳೆಯುವ ಕುಂಟೆಯಲ್ಲಿ ಬಾಗಿದ್ದು, 
ಸ್ಟ್ರಿಂಗ್‌ನಂತೆ ವರ್ತಿಸುವುದಿಲ್ಲ ಬೀಜ ಬಿತ್ತುವ ಮೊದಲು ನೇಗಿಲು ಹೊಡೆದ ಭೂಮಿ 
ಯಲ್ಲಿ ಇವುಗಳನ್ನು ಉಪಯೋಗಿಸುತ್ತಾರೆ. ಇದರ ಚೌಕಟ್ಟು ಸಾಮಾನ್ಯವಾಗಿ 
ಆಯಂತಾಕಾರದಲ್ಲಿರುತ್ತದೆ. ಸ್ಟ್ರಿಂಗ್‌ ತಾಳುಗಳಿನ್ನಿ ಬೋಲ್ಡ್‌ ಗಳ ಸಹಾಯದಿಂದ 
ಅಡ್ಡಸಳಿಗಳ ಮೇಲೆ ಜೋಡಿಸಲಾಗಿರುತ್ತದೆ. ಉಪಯೋಗಿಸುವ ಸಮಯದಲ್ಲಿ 
ಉಪಕರಣವು ಭೂಮಿಯಲ್ಲಿ ಸಿಕ್ಕಿಬೀಳದಂತೆ ಮಾಡಲು ಇದನ್ನು ಉಪಯೋಗಿಸು 
ತ್ತಾರೆ. 


ಸ್ಟ್ರಿಂಗ್‌ ತಾಳುಗಳು ಆಥವಾ ಹಲ್ಲುಗಳು ಸವೆದಾಗ, ಅವುಗಳನ್ನು ಹರಿತ 
ಮಾಡಲು ಮತ್ತು ಬದಲಿಸಲು ಸಾಧ್ಯ. ಸ್ಟಿಂಗ್‌ ತಾಳುಗಳನ್ನು ಸಾಣೆಹಿಡಿಯುವ 


ಚೇಸಾಯ ಉಪಕರಣಗಳು 48 


ಯಂತ್ರದಿಂದ ಹರಿತಗೊಳಿಸಬಹುದು, ಕುಂಟೆಯ ಹುಲ್ಲುಗಳು ಜೌಕಾಕೃತಿ ಅಥವಾ 
ವಜ್ರಾಕೃತಿಯಲ್ಲಿದ್ದು ಉಪಯೋಗಿಸಿದಂತೆ ಮೊನಚಾಗುತ್ತ ಹೋಗುತ್ತವೆ, 





೫ . \ ಚಿತ್ರ 17; ಕಾಳುಗಳು 
ಅಲಗು ಕುಂಟೆ : ' ಇದು ಭಾರತದಲ್ಲಿ ಸರ್ವಸಾಮಾನ್ಯವಾಗಿ ಉಪಯೋಗಿಸುವ 
ಸಾಧನವಾಗಿದೆ. ಇದನ್ನು ಜೇಡಿಮಣ್ಣಿನಲ್ಲಿ ಮಳೆಗಾಲ ಮತ್ತು ಬೇಸಿಗೆಯ ಬೆಳೆಗಳನ್ನು 
ಬೆಳೆಯುವ ಬೀಜಕ್ಷೇತ್ರವನ್ನು ತಯಾರಿಸಲು ಉಪಯೋಗಿಸುತ್ತಾರೆ, ಜೊತೆಗೆ 





ಚಿತ್ರ 18; ಅಲಗು ಕುಂಟೆ 


ಮಳೆಗಾಲದಲ್ಲಿ ಬಿತ್ತಿದ ಬೀಜಗಳಿಗೆ ಹೊದಿಕೆ ತಯಾರಿಸಲು ಉಪಯೋಗಿಸುತ್ತಾರೆ. 
ಇದು ಕಸಪೊರಕೆಯಂತೆ ಕಾರ್ಯ ನಿರ್ವಹಿಸುತ್ತದೆ. ಮಣ್ಣನ್ನು ತಿರೂವಿಹಾಕದೆ 


4] 2 


50 ಸಾಗುವಳಿ ಉಪಕರಣಗಳು 


ಮೇಲ್ಮೈಮೇಲೆ ಸರಿದಂಕೊಂಡು ಹೋಗುತ್ತದೆ. ಇದರ ಪ್ರಮುಖ ಕಾರ್ಯ 
ಮಣ್ಣನ್ನು ಹುಡಿಗೊಳಿಸಿ, ರಾಶಿ ಹಾಕುವುದು, ಇದರ ಅಲಗನ್ನು ಉಕ್ಕಿನಿಂದ ಮಾಡ - 
ಲಾಗಿರುತ್ತದೆ. ಜಾಲಿ ಮತ್ತು ಬೀಟೆ ಮುಂತಾದ ಕಟ್ಟಿಗೆಗಳಿಂದ ದಿಂಡು ಮತ್ತು 
ಈಸುಗಳನ್ನು ಮಾಡಿರುತ್ತಾರೆ, ಇದರ ಅಗಲ ಸುಮಾರು 38 ರಿಂದ 105 ಸೆಂಟಿ 
ವೂಟರ್‌ವರೆಗೆ ಇರುತ್ತದೆ, 


3. ಎಜೆಕುಂಟಿ (ಕಲ್ಪಿವೇಟರ್‌ KR ಮಧ್ಯಂತರ ಬೇಸಾಯ ಸಾಧನ) ಗಳು 


ಬಿತ್ತನೆ ಮಾಡಿದಮೇಲೆ ಆಂತರ್‌ ಕೃಷಿಗೆ ಉಪಯೋಗಿಸುವ ಉಪಕರಣಗಳೇ 
ಎಡೆಕುಂಟೆಗಳಂ, ಬೆಳೆದ ಬೆಳೆಗಳಿಗೆ ಒದಗಿದ ಪೌಷ್ಟಿಕಾಂಶಗಳನ್ನು ಉಪಯೋಗಿಸಿ 
ಕೊಳ್ಳುತ್ತಿರುವ ಕಳೆಗಳ ನಾಶ, ಮೇಲ್ಮೈ ಬಾಷ್ಟೀಭವನ ಪ್ರತಿಬಂಧನ, ಬೆಳೆಗಳ 
ಬೆಳವಣಿಗೆಯ ಕಾಲದಲ್ಲಿ ಮಾಡಿದ್ದ ಉಳುಮೆ, ಸಂರಕ್ಷಣೆ ಹಾಗೂ ಮಣ್ಣಿನಲ್ಲಿ 
ತೇವಾಂಶವನ್ನು ಹೆಚ್ಚಿ ಸುವಿಕೆ ಮತ್ತು ಹವೆಯಾಡುವಿಕೆಯನ್ನು ಹೆಚ್ಚಿಸಲು, ಎಡೆಕುಂಟೆ 
ಅಥವಾ ಕಲ್ಬಿವೇಟರ್‌ಗಳನ್ನು ಉಪಯೋಗಿಸುತ್ತಾರೆ. 


ಅಂತರ್‌ ಕೃಷಿಯನ್ನು ಸರಿಯಾದ ನೀರಿನಂಶವಿರಂವಾಗ ಮಾಡಬೇಕಂ. ಇದರ 
ಮುಖ್ಯ ಉದ್ದೇಶವಾದ ಉಳುಮೆಯನ್ನು ಸಂರಕ್ಷಿಸುವ ಕಾಯವನ್ನು ಮಾಡುವಾಗ 
ಮಣ್ಣಿನ ಎವರಗಳನ್ನು ಲಕ್ಷದಲ್ಲಿಟ್ಟುಕೊಳ್ಳಬೇಕು. 


ಪ್ರಾಥಮಿಕ ಉಳುಮೆಯ ಉಪಕರಣಗಳಂತಿದ್ದು “ ಅಂತರ್‌ ಕೃಷಿಗೆ' ಉಪ 
ಯೋಗಿಸುವ ಉಪಕರಣಗಳಿಗೆ ಎಡೆಕುಂಟೆಗಳು, ಮಧ್ಯಂತರ ಸಾಗುವಳಿ ಸಾಧನ 
ಇಲ್ಲವೇ ಕಲ್ಪಿವೇಟರ್‌ಗಳೆಂದು ಹೆಸರು. ಉಪಕರಣಗಳನ್ನು ನೆಲವನ್ನು ಛೇದಿಸಲು, 
ಬೀಜಕ್ಷೇತ್ರವನ್ನು ತಯಾರಿಸಲು ಮತ್ತು ಬೀಜವನ್ನು ಬಿತ್ತಲು ಸಹ ಉಪಯೋಗಿಸು 
ತ್ತಾರೆ, ಶಕ್ತಿಮೂಲದ ಆಧಾರಕ್ಕನುಗುಣವಾಗಿ ಇವುಗಳನ್ನು ಮಾನವ ಚಾಲಿತ, 
ಪ್ರಾಣಿಗಳಿಂದೆಳೆಯುವ, ಟ್ರ್ಯಾಕ್ಟರುಗಳಿಂದೆಳೆಯಂವ ಉಪಕರಣಗಳೆಂದು ವಿಂಗಡಿಸ 
ಬಹಂದಂ. 


ಎಡೆಕುಂಟೆ ಹೊಡೆಯುವುದರಿಂದ ಸಾಲುಗಳ ನಡುವೆ ಬೆಳೆದ ಕಳೆಗಳನ್ನು 
ನಾಶಮಾಡಲು, ಮಣ್ಣನ್ನು ಸಡಿಲಗೊಳಿಸಲು ನೆರವಾಗುತ್ತದೆ. ಈ ಸಾಧನವನ್ನು 
ಉಪಯೋಗಿಸುವುದರಿಂದ ಮಳೆ ಬರುವುದೂ ಸ್ವಲ್ಪ ತಡವಾದರೂ ಪೈರು ಬೇಗನೇ 
ಬಾಡಿಹೋಗುವುದಿಲ್ಲ. ಕೆಲವು ಬೆಳೆಗಳಿಗೆ ಏರು ಹಾಕಲು ಮತ್ತು ಗೊಬ್ಬರವನ್ನು 
ಮಣ್ಣಿನಲ್ಲಿ ಸೇರಿಸಲು ಕೂಡ ಎಡೆಕುಂಟೆಯನ್ನು ಉಪಯೋಗಿಸಲಾಗುತ್ತದೆ. 


ಮಾನವಚಾಲಿತ ಎದೆಕುಂಟೆಗಳು ಹಲ್ಲಂಗಳನ್ನು ಹೊಂದಿದ್ದು, ಮಣ್ಣನ್ನು 
ಕತ್ತರಿಸುತ್ತವೆ. ಇದಕ್ಕೆ ಮುಂದೆ ಗಾಲಿಯನ್ನು ಜೋಡಿಸಿದ್ದರೆ ನಿರಾಯಾಸವಾಗಿ 


ಬೇಸಾಯ ಉಪಕರಣಗಳು "31 


ಉರುಳಿಸಲು ಸಹಾಯಕವಾಗುತ್ತದೆ. ಈ ಕುಂಟಿಗಳೆ ಸಹಾಯದಿಂದ 4 ರಿಂದ 5ಸೆಂಟಿ 
ಮಿಸಾಟರ್‌ ಆಳದವರೆಗೆ ಮಾತ್ರ ಕೆಲಸಮಾಡಬಹುದು. ಒಬ್ಬ ಮನುಷ್ಯನು 8ತಾಸಿನಲ್ಲಿ 
ಸುಮಾರು 1 ಎಕರೆ ಭೂಮಿಯಲ್ಲಿ ಮಧ್ಯಂತರ ಸಾಗುವಳಿ ಮಾಡಬಹುದು. 


ಈ ಸಾಧನದಲ್ಲಿ ಹಲ್ಲುಗಳ ಆಂತರವನ್ನು ಸರಿಪಡಿಸಿಕೊಳ್ಳುವಂತಿರುತ್ತದೆ. ಅಂಥ 
ಸಾಧನದಿಂದ 23 ಸೆಂಟಿವಿಸಟರ್‌ ಅಗಲದವರೆಗೆ ಕೆಲಸಮಾಡಬಹುದಂ. 


ಎಡೆಕುಂಟೆಗಳಲ್ಲಿ ಅನೇಕ ಬಗೆಯ ತಾಳುಗಳಿರುತ್ತವೆ. ತಾಳುಗಳ ಸಂಖ್ಯೆ 
ಮತ್ತು ಆಕಾರದಲ್ಲಿ ವೃತ್ಕಾಸವಿರುತ್ತದೆ. ಕೆಲವು ತಾಳುಗಳು ಆರ್ಧ ಚಂದ್ರಾಕೃತಿಯಲ್ಲಿ 
ಬಾಗಿರುತ್ತವೆ. ಕೆಲವೊಂದಕ್ಕೆ ತುದಿಯಲ್ಲಿ ವಿವಿಧ ಬಗೆಯ ಬಿಡಿ ಭಾಗಗಳನ್ನು ನಟ್‌ 
ಮತ್ತು ಬೋಲ್ಟ್‌ ಗಳ ಸಹಾಯದಿಂದ ಜೋಡಿಸಿ ಬಿಗಿಗೊಳಿಸಬಹುದು. ಕೆಲವು 
ಎಡಕುಂಟೆಗಳ ತಾಳುಗಳ ಸ್ಥಿರ. ಅವುಗಳ ಅಂತರವನ್ನು ಹೆಚ್ಚುಕಡಮೆಮಾಡಿಕೊಳ್ಳ 
ಬಹುದು. ಈ ತಾಳುಗಳನ್ನು ಕಬ್ಬಿಣದ ಅಥವಾ ಮರದ ದಿಂಡಿಗೆ ಜೋಡಿಸಿರುತ್ತಾರೆ. 
ಈ ದಿಂಡಿಗೆ ಎಡೆಕುಂಟೆಯ ಈಸು, ಹಿಡಿಕೆ ಮುಂತಾದವುಗಳನ್ನು ಸಹ ಜೋಡಿಸಿರು 
ತ್ತಾರೆ. ಇದು ವ್ಯವಸಾಯಕ್ಕೆ ಬಹಳವಾಗಿ ಹೊಂದಿಕೊಳ್ಳುವ ಮತ್ತು ಬಹು ಕೆಲಸ 
ಗಳಿಗೆ (ಪೂರ್ವಸಾಗುವಳಿ, ಅಂತರ್‌ ಕೃಷಿ) ಉಪಯುಕ್ತವಾಗಿರುತ್ತದೆ. 


ದೇಶಿ ಕುಂಟೆಗಳು ಎಡೆಕುಂಟೆಯ ಕೆಲವು ಕೆಲಸಗಳನ್ನು ನಿರ್ವಹಿಸುತ್ತವೆ. 
ಎಡೆಕಂಟೆಗಳಲ್ಲಿ ಅನೇಕ ಪ್ರಕಾರದವಿರುತ್ತವೆ ; | 


ದೊಡ್ಡ ಕುಂಟೆಯಲ್ಲಿ 3.5 ರಿಂದ 10 ಸೆಂಟಿಮಾಟರ್‌ ಅಗಲವಾದ ಮತ್ತು 
1 ಮಾಟರ್‌ ಉದ್ದವಾದ ಉಕಿ ೈನ ಕುಡ (ಅಲಗು) ವನ್ನು ಒಂದು ಮರದ ಕೊರಡಿಗೆ 
ಜೋಡಿಸಿರುತ್ತಾರೆ. ಇದನ್ನು ಕಪ್ಪ ಭೂಮಿಯಲ್ಲಿ ನೇಗಿಲಿನಂತೆ ಉಪಯೋಗಿಸ 
ಲಾಗುತ್ತದೆ. ಚಿಕ್ಕ ಎಡಕುಂಟೆಯು ದೊಡ್ಡದರಂತೆ ಇದ್ದು ಅಲಗಿನ ಅಳತೆಯೆಲ್ಲಿ ಚಿಕ್ಕ 
ದಾಗಿರುತ್ತದೆ. ಇದುಬೆಳೆಗಳ ಸಾಲುಗಳ ಮಧ್ಯದಲ್ಲಿ ಹೂಡಲು, ಮಣ್ಣ: ನ್ಮು ಕೆದಕಲು 
ಮತ್ತು ಕಳೆನಾಶಪಡಿಸಲು ಉಪಯೋಗಕಾರಿ, ಎಡೆಕುಂಟೆಯಲ್ಲಿ ಅಲಗು ಸೀಳಿರುತ್ತದೆ 
(ಚಿತ್ರ 19-೮) ದಲ್ಲಿ ತೋರಿಸಿರಿವಂತೆ "ಓ' ಆಕಾರದ ಎರಡು ಕುಡಗಳಿದ್ದು, 
ಎಳಿಪೈರಿನಲ್ಲಿ ಕಳೆತೆಗೆಯಲು ಬಳಸಲಾಗುತ್ತದೆ. ಸೀಳಿದ ಭಾಗವು ಪೈರಿನ ಸಾಲಿನಮೇಲೆ 
ಹಾಯುವಂತೆ ಈ ಉಪಕರಣವನ್ನು ಓಉಪಯೋಗಿಸುತ್ತಾರೆ. 'L' ಕುಡದ ಬದಲು 
ಕಬ್ಬಿಣದ “7' ಆಕಾರದ ತುಂಡುಗಳನ್ನು ತಲೆಕೆಳಗಾಗಿ (|) ದಿಂಡಿಗೆ ಜೋಡಿಸಿರುತ್ತಾರೆ 
(ಚಿತ್ರ 19ಅ), ಇದು ಮಣ್ಣನ್ನು ಸಡಿಲಿಸಲು ಮತ್ತು ಕಳೆತೆಗೆಯಲು ಅನುಕೂಲಕರ. 


ಎರಡು ಕುಡಗಳಿರುವ ಕುಂಟೆಯಲ್ಲಿ (ಚಿತ್ರ 19-ಇ), ಕುಡಗಳಂ ಇಕ್ಕೆಡೆಗಳಲ್ಲಿ 
ಚಾಚಿಕೊಂಡಿರುವುದರಿಂದೆ ಭೂಮಿಯನ್ನು ಉಳುವಾಗ ಪಕ್ಕದಲ್ಲಿರುವ, ಬೇರು, ಕಳೆ 
ಮುಂತಾದವುಗಳನ್ನು ಕೂಡ ತೆಗೆಯಲು ಸಹಕಾರಿಯಾಗಿರುತ್ತದೆ. 


52 ಆ ಸಾಗುವಳಿ ಉಪಕರಣಗಳೂ 






ಆರುತಾಳೆನ7- ಆಕಾರದ ಕುಂಟಿ 


ನ್‌ 


ಎರಡು ಕುಡ (ಆಲಗು)ಗಳಿಕುವ ಎಡೆಕುಂಟೆ 


ಚಿತ್ರ 19: ವಿವಿಧ ಬಗೆಯ ಎಡೆಕುಂಟೆಗಳು 


2 


'ಬೇಸಾಯಾ ಉಪಕರಣಗಳು 53 
ಕೈ ಉಪಕರಣಗಳು 


ಇವು ಸಾಮಾನ್ಯವಾಗಿ ಬಹಳೆ ಕಾರ್ಯಗಳಿಗೆ ಉಪಯೋಗವಾಗುವ ಉಪಕರಣ 
ಗಳು. ಬೀಜ ಹಾಕಲು, ಮಣ್ಣು ತಯಾರಿಸಲು, ಏರುಹಾಕಲು, ಕಾಲುವೆ 
ಸರಿಪಡಿಸಲು, ಕಳೆಕಸತೆಗೆಯಲು, ಬೇರುಗಳನ್ನು ತೆಗೆಯಲು ಹಾಗೂ ಬೇರು ಬೆಳೆ 
" ಕೊಯ್ಲು ಮಾಡಲು ಉಪಯೋಗಿಸಲಾಗುತ್ತದೆ. 


ಕೈ ಉಪಕರಣಗಳನ್ನು ಸಣ್ಣ ಪ್ರಮಾಣದಲ್ಲಿ ಮನುಷ್ಯನ ಶಕ್ತಿಯಿಂದಲೇ 
ಉಪಯೋಗಿಸಲಾಗುತ್ತದೆ. ಹಿಂದಿನಿಂದ ಬಂದ ಉಪಕರಣಗಳಲ್ಲಿ ಗುದ್ದ ಲಿ, ಸಲಿಕಿ 
ಮತ್ತು ಕುರ್ಪಿ(ಕುರ್ಚಿಗಿ)ಗಳು “ಹೆಸರುವಾಸಿಯಾದವುಗಳು, ಭಾರತದಲ್ಲಿ ಉಪಯೋಗಿ 
ಸುವ ಕುರ್ಪಿಗಳೆ ಆಕಾರ, ಅಳತೆ ಮತ್ತು ತೂಕೆಗಳಲ್ಲಿ ವೃತ್ಯಾಸವಿದ್ದರೂ ಪ್ರಮುಖ 
ಭಾಗಗಳು ಒಂದೇ ಅಗಿದ್ದು, ಆಲಗು ಮತ್ತು ಹಿಡಿಕೆ ಮುಖ್ಯವಾಗಿರುತ್ತವೆ. ನಾನಾ 
ಕಾರ್ಯಗಳಿಗೆ ಉಪಯೋಗಿಸುವ ಕುರ್ಷಿಗಳೆ ಅಲಗುಗಳ ಅಳತೆಗಳಲ್ಲಿ ವೃತ್ಕಾಸ 
ವಿರುತ್ತದೆ. ತೋಟಗಳಲ್ಲಿ, ಬೀಜ ಚೆಲ್ಲಿದ ಬೆಳೆಗಳಲ್ಲಿ ಕೆಲಸಮಾಡುವಾಗ ಹೆಚ್ಚು 
ಅಗಲವಿಲ್ಲದ. ಉದ್ದವಿರುವ ಅಲಗನ್ನು ಕುರ್ಪಿ 
ಯಲ್ಲಿ ಅಳವಡಿಸಿರುತ್ತಾರೆ. ಕಾಯಿಪಲ್ಲೆ ಬೆಳೆಗಳಲ್ಲಿ 
ನೆಲ ಪೊಳ್ಳುಮಾಡಲು, ಕಳೆಗಳನ್ನು ತೆಗೆಯಲು, 
ಅಗಲವಾದ ಅಲಗಿರುವ ಕುರ್ಪಿಯನ್ನು ಉಪ 
ಯೋಗಿಸುವರು. 


ಸಲಿಕೆ; ಇವು ವಿವಿಧ ಆಕಾರದವಿರುತ್ತವೆ. 
ಮೊರದ ಆಕಾರದ ಅಲಗು, ಕಬ್ಬಿಣದ್ಮಾಗಿರುತ್ತ ವೆ. 
ಹಿಡಿಕೆ ಕಟ್ಟಿಗೆಯದಿರುತ್ತದೆ. ಇದನ್ನು ಅತಿ ಮೃದು 
ಮಣ್ಣಿನಲ್ಲಿ ನೆಲ ಸಡಿಲಿಸಲು, ಗುದ್ದಲಿಯಿಂದ 
ಪೊಳ್ಳುಮಾಡಿದ ಮಣ್ಣನ್ನು ಎತ್ತಿಹಾಕಲಂ, ನೀರು 
ಹಾಯಿಸಲು ಉಪಯೋಗಿಸುತ್ತಾರೆ. 





ಚಿತ್ರ 20: ಸಲಿಕೆ 


\ 
\ 
ಗುದ್ದಲಿ: ಇದರ ಅಲಗು ಕಬ್ಬಿಣದ್ದು, ಡಿಕೆ (ಕಾವು) ಕಟ್ಟಿಗೆಯದು. 
ಗುದ್ದ ಲಿಯ ಮೊನೆಗಳು ವಿವಿಧ ಆಕಾರದವಾಗಿರುತ್ತವೆ. ಆಳವಾದ ಬೇರುಗಳುಳ. ೈ 
ಗರಿಕೆ (ಕರಿಕಯಂಥ ಕಳೆಗಳನ್ನು ಬೇರುಸಹಿತ ಕಿತ್ತುಹಾಕಲು(ನೆಟ್ಟು ಕಡೆಯಲು) 
ಚೂಪಾದ ಮುಖವಿರುವ ಉದ್ದ ಅಲಗಿನ ಗುದ್ದಲಿ ಬೇಕು. ಇದಕ್ಕೆ ಮೊನೆ (ಬಾಯಿ) 
ಗುದ್ದಲಿ ಎಂದು ಹೆಸರು. ನೆಲ ಅಗಿಯಲು. ಬೆಳೆಗಳ ನಡುವೆ ಸಾಲುಗಳಲ್ಲಿ ಮಣ್ಣನ್ನು 
ಪೊಳ್ಳು ಮಾಡಲು ಅಗಲವಾದ ಮಂಖವುಳ್ಳ ಗುದ್ಧಲಿಗಳನ್ನು ಉಪಯೋಗಿಸುತ್ತಾರೆ. 


54 ಕ ' ಸಾಗುವಳಿ ಉಪಕರಣಗಳು 


ಇದಕ್ಕೆ ಎಲೆಗುದ್ದಲಿಗಳೆಂದು ಹೆಸರು ಒಂದು ಕಡೆ ಚೂಪಾಗಿರುವ ಇನ್ನೊಂದು ಕಡೆ 
ಚಪ್ಪಟೆಯಾಗಿರುವ ಗುದ್ದಲಿಗಳಿಗೆ ಪಿಕಾಸಿ ಎಂದು ಕರೆಯುತ್ತಾರೆ. 


ಚಿತ್ರ 21: ಗುದ್ದಲಿ (ಪಿಕಾಸಿ) | 


ಕೈ - ಗಾಲಿಕುಂಟೆ ; ಇದನ್ನು ಸಾಲುಬೆಳೆಗಳಲ್ಲಿ ಮಧ್ಯಂತರ ಬೇಸಾಯ 

ಮಾಡಲು ಉಪಯೋಗಿಸುತ್ತಾರೆ. ಈ ಕುಂಟೆಯಂ ಗಾಲಿ, ಹಿಡಿಕೆಗಳು, ಅಲಗು 
. ಮತ್ತು ತಾಳುಗಳನ್ನು ಹೊಂದಿರುತ್ತದೆ. ಕಳೆ ಮತ್ತು ಮಣ್ಣಿನಲ್ಲಿಯ ಹಸಿಗಳಿಗನು 
ಗುಣವಾಗಿ ಬೇರೆ ಬೇರೆ ಅಲಗುಗಳನ್ನು ಉಪಯೋಗಿಸಲಾಗುತ್ತದೆ. ಇದೆನ್ನು 
ಪ್ರತಿಸಾರಿ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡು ಮುಂದಕ್ಕೆ ತಳ್ಳುತ್ತಾ ಕಾರ್ಯ 
ನಿರ್ವಹಿಸಬೇಕಾಗುತ್ತದೆ. ಇದರಿಂದ ಒಬ್ಬ ವಂನುಷ್ಯನು ದಿನಿದಲ್ಲಿ ಒಂದು ಎಕರೆ 
ಯಷ್ಟು ಕ್ಷೇತ್ರದಲ್ಲಿ ಮಧ್ಯಂತರ ಸಾಗುವಳಿ ಮಾಡಬಹಂದು. 


ಬಿತ್ತುವ ಕೂರಿಗೆಗಳು 
ಉಳುಮೆಮಾಡಿ ಹರಗಿದ ಮೇಲೆ ಬೀಜಹಾಕಲಿಕ್ಕೆ ಭೂಮಿಯು ತಯಾರಾಗುತ್ತದೆ. 
ಬೀಜ ಬಿತ್ತನೆಗೆ ಅನೇಕ ತರಹದ ಉಪಕರಣಗಳನ್ನು ಉಪಯೋಗಿಸಲಾಗುತ್ತದೆ. 


ಬಿತ್ತನೆ. `ಮೂರು' ರೀತಿಯಲ್ಲಿ ನಡೆಯುತ್ತದೆ. 1. ಚೆಲ್ಲಿಕೆ 2. ಸಾಲು 
ಬಿತ್ತನೆ, 3. ನಾಟಿ (ನೆಡು) ಮಾಡುವಿಕೆ. ಮೊದಲಿನ ಎರಡರಲ್ಲಿ ನೇರವಾಗಿ ಬೀಜ 
ಉಪಯೋಗಿಸಿದರೆ ಮೂರನೆಯದರಲ್ಲಿ ಸಸಿಗಳನ್ನು ಉಪಯೋಗಿಸಬೇಕಾಗಂತ್ತದೆ. 


1, ಚೆಲ್ಲಿಕೆ 


ಈ ಪದ್ಮತಿಗೆ ಯಾವುದೇ ಉಪಕರಣ ಬೇಕಾಗಿಲ್ಲ... ಇದರಲ್ಲಿ ಬೀಜಗಳನ್ನು 
ಚೆಲ್ಲುತ್ತಾ ಹೋಗುತ್ತಾರೆ. ಇದರಿಂದ ಬೀಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ 
ಹಾಗೂ ಒಂದು ಕಡೆಗೆ ಹೆಚ್ಚಾಗಿ ಇನ್ನೊಂದೆಡೆಗೆ ವಿರಳವಾಗಿ ಬೀಜಗಳು ಬೀಳುವುದರಿಂದ 
ಸಸ್ಯಗಳ ಬೆಳವಣಿಗೆಯು ಸರಿಯಾಗಿರುವ್ರದಿಲ್ಲ. ಈ ಪದ್ಧತಿಯ ಯಶಸ್ಸು ಬೀಜಗಳನ್ನು 


ಚೆಲ್ಲಿರುವ ಮನುಷ್ಯನ ನಿಪುಣತೆಯನ್ನು ಅವಲಂಬಿಸಿರುತ್ತದೆ. 


2. ಸಾಲು ಬಿತ್ತನೆ 


1) ಕೈಗಾಳು ಹಾಕುವಿಕೆ: ಈ ಪದ್ಧತಿಗೂ ಯಾವುದೇ ಬೀಜ ಬಿತ್ತನೆ 
ಉಪಕರಣಬೇಕಾಗಿಲ್ಲ. ಇದರಲ್ಲಿ ನಿರ್ದಿಷ್ಟವಾದ ದೂರ ಮತ್ತು 'ಆಳಗಳಲ್ಲಿ 


ಬೇಸಾಯ ಉಪಕರಣಗಳು ` 55 


ಕುಣಿಗಳನ್ನು ತೆಗೆಯುತ್ತಾರೆ. ಈ ಕುಣಿಗಳಲ್ಲಿ ಬೀಜಗಳನ್ನು ಊರಿ ಮಣ್ಣನ್ನೂ 
ಮುಚ್ಚುತ್ತಾರೆ. ಈ ವಿಧಾನದಲ್ಲಿ ನಿಶ್ಚಿತ ಸ್ಥಳ ಮತ್ತು ಅಂತರಗಳಲ್ಲಿ ಬಿತ್ತಿಗೆಯಾಗು 
ತ್ತದೆ. ಕಡಮೆ ಜವಿಸಾನಿನಲ್ಲಿ ಬೆಳೆ ಬೆಳೆಯಲು ಮತ್ತು ಸುಮಾರು ದೊಡ್ಡ ಗಾತ್ರದ 
ಬೀಜಗಳನ್ನು ಬಿತ್ತಲು ಈ ಪದ್ಧತಿಯನ್ನು ಅನುಸರಿಸಬಹುದು. 


2) ಉಪಕರಣಗಳಿಂದ ಬಿತ್ತೆನೆ 


(1) ಕೂರಿಗೆ: ಕೂರಿಗೆ ಬಿತ್ತನೆಯ ಪ್ರಮುಖ ಉಪಕರಣ. ಹಿಡಿಕೆ(ಮೇಳೆ). 
ದಿಂಡು, ಈಸಂ, ತಾಳು, ಕೊಳವೆ ಮತ್ತು ಬಟ್ಟಲುಗಳು ಕೂರಿಗೆಯ ವಿವಿಧ ಭಾಗಗಳು. 
ತಾಳುಗಳು ಮೊನಚಾಗಿರುತ್ತವೆ, ಇವುಗಳ ಸಂಖ್ಯೆ 2 ರಿಂದ 6. ತಾಳುಗಳು ಸಾಲು 





ಚಿತ್ರ 22: ಆರುತಾಳಿನ ಕೂರಿಗೆ 


ಗಳನ್ನು ತೆರೆಯುತ್ತವೆ, ತಾಳುಗಳ ಮೇಲೆ ಜೋಡಿಸಿದ ಕೊಳೆವೆಗಳಿಂದ ಬೀಜವು 
ತೆರೆದೆ ಸಾಲುಗಳಲ್ಲಿ ಬೀಳುತ್ತವೆ. ತಾಳಿಗೊಂದರಂತೆ ಇರುವ ಕೊಳವೆಗಳು ಮೇಲಿನ 
ತುದಿಯಲ್ಲಿ ಬಟ್ಟಲಿಗೆ ಜೋಡಿಸಲ್ಪಟ್ಟಿರುತ್ತವೆ (ಚಿತ್ರ 22). ಈ ಬಟ್ಟಲಿನಲ್ಲಿ ಹಾಕಿದೆ 


56 | ಸಾಗುವಳಿ ಉಪಕರಣಗಳು 


ಬೀಜಗಳು ಕೊಳವೆಗಳ ಮುಖಾಂತರ ಹಾಯ್ದು ತಾಳುಗಳ ರಂಧ್ರಗಳಲ್ಲಿ ಸೇರಿ ತೆರೆದ 
ಸಾಲುಗಳಲ್ಲಿ ಬೀಳುತ್ತವೆ, 


ಬಿತ್ತನೆ ಕಾಲದಲ್ಲಿ ಗೊಬ್ಬರ ಹಾಕಬೇಕಾದರೆ ಕೂರಿಗೆಗೆ ಎಳೆಸಡ್ಡೆ ಗಳನ್ನು ಕಟ್ಟೆ 
ಅದರಲ್ಲಿ ಗೊಬ್ಬರ ಹಾಕಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಗೊಬ್ಬರೆ ಬೀಜದ 
ಕೆಳಗೆ ಬೀಳಬೇಕಾದ್ದು ಮೇಲೆ ಬೀಳುತ್ತದೆ. ಹಾಕಿದ ರಾಸಾಯನಿಕ ಗೊಬ್ಬರ ಬೀಜ 
ಗಳೊಂದಿಗೆ ನೇರ ಸಂಪರ್ಕಹೊಂದಿ, ಬೀಜ ಅಂಕುರಗೊಳ್ಳುವ ಪ್ರಮಾಣ ಕಡಮೆ 
ಯಾಗುತ್ತದೆ ; ಇದನ್ನು ತಪ್ಪಿಸಲಂ ಬೀಜ ಮತ್ತು ಗೊಬ್ಬರ ಒಂದೇ ಉಪಕರಣಗಳಿಂದ 
ಬಿತ್ತಿ ಗೆಯಾಗುವಂತೆ ಇತ್ತೀಚೆಗೆ ಬೀಜ-ಗೊಬ್ಬರ ಕೂರಿಗೆಗಳನ್ನು ಬಳಕೆಯಲ್ಲಿ 
ತರಲಾಗಿದೆ. 

ಬೀಜಬಿತ್ತನೆ ಕೂರಿಗೆ, ಬೀಜಗೊಬ್ಬರ ಕೂರಿಗೆಗಳ ಮುಖ್ಯ ವೃತ್ಕಾಸವೆಂದರೆ 
ಬೀಜ `ಬಿತ್ತಲು ಪ್ರತ್ಯೇಕ "ಕೊಳವೆ ಹಾಗೂ ಬಟ್ಟಿಲಿರುವಂತೆ ಗೊಬ್ಬರ ಬಿತ್ತನೆಗೆ 
ಪ್ರತ್ಯೇಕ ಕೊಳವೆ ಹಾಗೂ ಬಟ್ಟ ಕಲು ಇರುತ್ತವೆ. ಎಂದರೆ, ಒಂದು ಉಪಕರಣಕ್ಕೆ 
ಎರಡು ಸೆಟ್‌ ಕೊಳವೆ ; ಎರಡು ಬಟ್ಟಲುಗಳು ಇರುತ್ತವೆ. ಕೆಲವು ಉಪಕರಣಗಳಲ್ಲಿ 
ಈ ಕೊಳವೆಗಳು ತಾಳಿಗೆ ಜೋಡಿಸಲ್ಪಟ್ಟಿದ್ದರೆ ಹಲವುಗಳಲ್ಲಿ ತಾಳುಗಳ ಪಕ್ಕಕ್ಕೆ 
ಗೊಬ್ಬರ ಬೀಳುವ ಕೊಳವೆಗಳು ಜೋಡಿಸಲ್ಪಟ್ಟಿರುತ್ತವೆ, 


(2) ನೇಗಿಲು: ಬಿತ್ತನೆಗೆ ಕೆಲವು ಸಂದರ್ಭಗಳಲ್ಲಿ ನೇಗಿಲನ್ನು ಹಾಗೂ 
ಅಲಗುಗಳಿಲ್ಲದ ಕಂಂಟಿಗಳೆನ್ನೂ ಉಪಯೋಗಿಸಬಹುದು. ಬಿತ್ತನೆಗೆ ಉಪಯೋಗಿಸುವ 





ಚಿತ್ರ 23 ; ವಿವಿಧ ಮಾದರಿಯ ಲಾಳಿಕೆಗಳು 


ನೇಗಿಲಿಗೆ ಲಾಳಿಕೆಯನ್ನು ಹೊಂದಿರುವ ಒಂದು ಬಿದಿರಿನ ಕೊಳವೆಯನ್ನು ನೇಗಿಲಿನ 
ದಿಂಡಿನ ಕೊರೆಯುವ ಭಾಗಕ್ಕೆ ಜೋಡಿಸಿರುತ್ತಾರೆ. ನೇಗಿಲು ಹೊಡೆಯುವ 


ಬೇಸಾಯ ಉಪಕರಣಗಳು 57 


ಮನುಷ್ಯನೇ ಬೀಜ ಹಾಕಲಾಗುವುದಿಲ್ಲ. ಇದಕ್ಕೆ ಪ್ರತ್ಯೇಕ ಇನ್ನೊಬ್ಬ ವೃಕ್ತಿಬೇಕು. 
ಅಲ್ಲದೆ, ಲಾಳಿಕೆಯನ್ನು ಹೊಂದಿರಂವ ಪೊಳ್ಳು ಕೊಳವೆ (ಎಳೆಸಡ್ಡೆ) ಯನ್ನು ನೇಗಿಲು 
ಇಲ್ಲವೇ ಕುಂಟೆಯ ಹಿಂದೆ ಕಟ್ಟೆ, ಅದರಲ್ಲಿ ಬೀಜಬಿಟ್ಟು ಬಿತ್ತನೆ ನಡೆಸುತ್ತಾರೆ. 
ನೇಗಿಲಿನಿಂದ ಬಿತ್ತನೆ ಮಾಡಿದಾಗ ಹೆಚ್ಚಿಗೆ ಸಮಯ ಬೇಕಾಗುತ್ತದೆ. ಪರಿಣಾಮವಾಗಿ 


ಬಿತ್ತನೆಗೆ ಹೆಚ್ಚು ವೆಚ್ಚ ತಗಲುತ್ತದೆ. 
3. ' ನಾಟಿ (ನೆಡು) ಮಾಡುವಿಕೆ 

ಈ ವಿಧಾನದಲ್ಲೂ ಯಾವುದೇ ಬೀಜ ಬಿತ್ತನೆ ಉಪಕರಣ ಅವಶೃವಿಲ್ಲ. ಅಗಿ 
ಮಡಿಗಳಲ್ಲಿ ಬೀಜಗಳನ್ನು ಚೆಲ್ಲಿ ಸಸಿಗಳನ್ನು ಬೆಳೆಸಿ ಈ ಸಸಿಗಳನ್ನು ಕಿತ್ತು 
ಜಮಿಸಾನಿನಲ್ಲಿ ನಾಟಿಮಾಡಲಾಗುತ್ತದೆ. ಈ ವಿಧಾನವನ್ನು ಬತ್ತದ ಬೆಳೆಯಲ್ಲಿ 
ಹೆಚ್ಚು ಉಪಯೋಗಿಸಲಾಗುತ್ತದೆ. ಮೆಣಿಸಿನಕಾಯಿ, ಬದನೆ ಮೊದಲಾದ ತರಕಾರಿ 
ಹಾಗೂ ರಾಗ್ಗಿಬೆಳೆಗಳೆಲ್ಲೂ ನಾಟಿಮಾಡುವ ಪದ್ಧತಿಯಿದೆ. 


ಭೂವಿಂ 'ಮಟ್ಟಮಾಡುವ ಉಪಕರಣಗಳು 
ಬಿತ್ತನೆಗೆ ಭೂಮಿಯನ್ನು ತಯಾರಿಸಲು ನೇಗಿಲು ಅಥವಾ ಕುಂಟೆಯನ್ನು 
ಹೊಡೆದ ಬಳಿಕ ಹೆಂಟೆಗಳನ್ನು ಹುಡಿಗೊಳಿಸಿ ಹರಗಲು, ಮೇಲ್ಮೈಯನ್ನು ನಯ 
ಗೊಳಿಸಲು ವಂತ್ತ್ತ ಸರಿಯಾದ ಬೀಜಕ್ಷೇತ್ರ ತಯಾರಿಸಲು ಭೂಮಟ್ಟಮಾಡುವ 
ಉಪಕರಣಗಳನ್ನು ಉಪಯೋಗಿಸಲಾಗುತ್ತದೆ. ' 

ಮರದ ಹಲಗೆ (ಪಟೇಲ): 
ಸಾಮಾನ್ಯವಾಗಿ ಹೆಂಟೆಯೊಡೆಯಲು 
ಮರದ ಹಲಗೆ (ಪಟೇಲ) ಬಳಸ . 
ಲಾಗುತ್ತದೆ. ಇದು ಅಯಾತಾ 
ಕಾರದ ಮರದ ತುಂಡಿನಂತಿದ್ದು, 
ಇದಕ್ಕೆ ಎರಡು ಉಕ್ಕಿನ ಬಳೆಗಳನ್ನು 
ಜೋಡಿಸಿರುತ್ತಾರೆ. ಈ ಬಳೆಗಳಿಗೆ 
ಹಗ್ಗ ಅಥವಾ ಸರಪಳಿಯಿಂದ ಎತ್ತು 
ಗಳನ್ನು ಕಟ್ಟಿ ಎಳೆಯುತ್ತಾರೆ. ಇವು 
2,5 ರಿಂದ 3 ಮಾಟರ್‌ ಉದ್ದ 
ವಿರುತ್ತವೆ. 








2.5 ರಿಂದ 3.5 ಸೆಂಟಿಮಾಟರ್‌ ಅಗಲ ಮತ್ತು 1.5 ರಿಂದ 2 ಸೆಂಟಿಮಾಟರ್‌ 
ದಪ್ಪವಿರುವ ಮರದ ತುಂಡಿನಿಂದ ಇದನ್ನು ಮಾಡಿರುತ್ತಾರೆ. ಇದನ್ನು ಉಪಯೋಗಿ 
ಸುವಾಗ ಭಾರವನ್ನು ಹೇರಲು ಚಾಲಕನು ಇದರ ಮೇಲೆ ನಿಲ್ಲುತ್ತಾನೆ. ದಿನ್ನೆಗಳಲ್ಲಿ 


58 ಸಾಗುವಳಿ ಉಪಕರಣಗಳು 


ಮಣ್ಣನ್ನು ತೆಗೆದುಹಾಕುವಾಗ ಚಾಲಕನು ಮುಂಭಾಗದಲ್ಲಿ ಸಾಗಿಸಿ ಹರಡಿ ಮಟ್ಟ 
ಮಾಡಲಾಗುತ್ತದೆ. 

ಬಕ್‌ಸ್ಕೆ ಪರ್‌; ಇದು ಮಟ್ಟ ಮಾಡುವ ಸುಧಾರಿತ ಉಪಕರಣ, ಇದರಲ್ಲಿ 
ಎರಡು ಹಲಗೆಗಳನ್ನು ಒಂದಕ್ಕೊಂದು ಲಂವಾಗಿರುವ್‌ತೆ (ಚಿತ್ರ 25 ರಲ್ಲಿರುವಂತೆ) 
ಜೋಡಿಸಲಾಗಿರುತ್ತದೆ, ಮುಖ್ಯಭಾಗದ ತ:ಕ್ಕೆ ಹರಿತವಾದ ಕಬ್ಬಿಣದ ಪಟ್ಟಿಯನ್ನು 








ಚಿತ್ರ 25: ಬಕ್‌ಸ್ಕ್ರೇಪರ್‌ 


ಜೋಡಿಸಿರುತ್ತಾರೆ. ಇದಂ” ಮಣ್ಣನ್ನು ಕತ್ತರಿಸಿ ಬೇರೆ ಕಡೆಗೆ (ತಗ್ಗಿರಂವಲ್ಲಿ) 
ಸಾಗಿಸಲು ಉಪಯೋಗವಾಗುತ್ತದೆ. ಮಣ್ಣನ್ನು ಕತ್ತರಿಸುವಾಗ ಮತ್ತು ಹರಡು 
ವಾಗ ಹಲಗೆಯೆ ಕೋನವನ್ನು ಸರಿಪಡಿಸಲು ಮುಖ್ಯ ಬಲತುದಿಯ ಹಿಂಬದಿಯಲ್ಲಿ 
ಮೀಟಂಗೋಲನ್ನು ಜೋಡಿಸಲಾಗಿರುತ್ತದೆ. 

ತೇಲು ಮಣೆ (ಫ್ಲೋಟ್‌) : ಸಮಮಟ್ಟಮಾಡಲು ತೇಲುಮಣೆಯನ್ನು ಉಪ 
ಯೋಗಿಸುವುದರ ಜೊತೆಗೆ ಮೇಲ್ಮೈಯನ್ನು ಹದಗೊಳಿಸಲು ಸಹ ಬಳಸಲಾಗುತ್ತದೆ. 


ಬೇಸಾಯ ಉಪಕರಣಗಳು . 59 


ಮೂರು ಮೀಟರ್‌ ಉದ್ದವಿರುವ ವಂತ್ತು 0.25 ಸೆಂಟಿಮಾಟರ್‌ ಅಗಲವಿರುವ 
ಎರಡುಮರದ ತುಂಡುಗಳಿಗೆ ಅಡ್ಡವಾದ ಪಟ್ಟಿಗಳನ್ನು ಸೇರಿಸಿ ಚೌಕಟ್ಟನ್ನು ಜೋಡಿಸಿರು 
ತ್ತಾರೆ. ಅಡ್ಡಪಟ್ಟೆಗಳಿಗೆ ಹರಿತವಾದ ಕಬ್ಬಿಣವನ್ನು ಜೋಡಿಸಿರುತ್ತಾರೆ. ಮಣೆ 





4. ಮಲ 


ಚಿತ್ರ'26: ತೇಲು ಮಣೆ 


1 
ಯನ್ನು ಹರಡುವಕಾರ್ಯೆ ಪ್ರಾರಂಭಿಸುವ ಮೊದಲೇ ಇವುಗಳನ್ನು (ಕಬ್ಬಿಣದ ಪಟ್ಟಿ 
ಗಳನ್ನು) ಜೋಡಿಸಿಕೊಳ್ಳಲಾಗುತ್ತದೆ. ಈ ತೇಲುಮಣೆಯನ್ನು ಎತ್ತುಗಳಿಗೆ ಕಟ್ಟಿ 
ಎಳೆಸುವುದರಿಂದ ಮೇಲ್ಮೈನಯಗೊಂಡು ಸಣ್ಣಪ್ಪಟ್ಟ ತಗ್ಗುದಿನ್ನೆಗಳಂ ನಾಶವಾಗಿ ನೆಲ 
ಮಟ್ಟವಾಗುತ್ತೆವೆ. 


ಗೋರು ಮಣೆ : ಇದನ್ನು 
ಮಣ್ಣು ಸಂಗ್ರಹಿಸಲು 
ಮತ್ತು ಸಾಗಿಸಲು ಉಪ 
ಯೋಗಿಸಲಾಗುತ್ತದೆ. ಈ 
ಉಪಕರಣವು ಮೊರದಾಕಾರ 
ದಲ್ಲಿದ್ದು ಕಬ್ಬಿಣದೆ. ತಗಡಿ 
ನಿಂದ ತಯಾರಿಸಲಾಗಿರು 
ತ್ತದೆ, ಇದರ ಮುಂಭಾಗವು 
ಮೊನಚಾಗಿದ್ದು ಮಣ್ಣನ್ನು 
, ಚಿತ್ರ 27: ಗೋರು ಮಣೆ ಕತ್ತರಿಸಿ ಸಂಗ್ರಹಿಸುತ್ತದೆ. 
ಈ ಮಣ್ಣನ್ನು ಬೇರೆ ಕಡೆಗೆ 

ಸಾಗಿಸಿ ಕಟ್ಟೆಗೆಯ ಹಿಡಿಕೆಯ ಸಹಾಯದಿಂದ ಮಣ್ಣನ್ನು ಬೇಕಾದಲ್ಲಿ ಚೆಲ್ಲಬಹುದು, 





ಅಧ್ಯಾಯ 3 
ನೀರಾವರಿ ಪದ್ಧ ತಿಗಳು 


ಕೃತಕವಾಗಿ ವ್ಯವಸಾಯಕ್ಕೆ ನೀರನ್ನು ಒದಗಿಸುವ ಕ್ರಮವೇ ನೀರಾವರಿ. ದೇಶದ 
ಆಹಾರ ಪರಿಸ್ಥಿತಿಯನ್ನು ಸುಧಾರಿಸಲು ಮತ್ತು ಕೃಷಿಯಿಂದ ಹೆಚ್ಚು ಉತ್ಪನ್ನ ತೆಗೆದು 
ಜನಜೀವನ ಮಟ್ಟವನ್ನು ಹೆಚ್ಚಿಸಲು ನೀರಾವರಿಯು ಮುಖ್ಯ ಮಾರ್ಗವಾಗಿದೆ. ಇದ 
ರಿಂದ ವರ್ಷವಿಡೀ ಸಾಗುವಳಿ ಕೆಲಸ ಸಾಗಿಸಬಹುದು. ಹೀಗಾಗಿ ಇದ್ದಷ್ಟೇ ಭೂಮಿ 
ಯಂದ ಹೆಚ್ಚಿನ ಬೆಳೆ ದೊರೆತು ರೈತನ ಆರ್ಥಿಕಸ್ಮಿತಿ ಸುಧಾರಿಸಲು ಅನುಕೂಲ, 
ಭಾರತದ ಕೃಷಿಯು ಮಳೆಯೆ ಅನಿಶ್ಚಿತತೆಯಿಂದಾಗಿ ಮಳೆಯ ಜೊತೆಗೆ ಜೂಜಾಡಿ 
ದಂತಿರಂತ್ತದೆ. ಮಳೆಯು ಸಮಯಕ್ಕೆ ಸರಿಯಾಗಿ ಬಾರದಿರುವ ಸಮಯಗಳಲ್ಲಿ 
ಬೆಳೆಯು ಸರಿಯಾಗಿ ಬರುವುದಿಲ್ಲ. ಹೀಗಾಗಿ ರೈತ ಕ್ಷಾಮ ಪರಿಸ್ಥಿತಿಯನ್ನು ಎದುರಿಸ . 
ಬೇಕಾಗುತ್ತದೆ, ” 


ನೀರಾವರಿ ಮೂಲಗಳು 


ನೀರಾವರಿಗಾಗಿ ಬೇಕಾಗುವ ನೀರನ್ನು ಭೂಮಿಯ. ಮೇಲ್ಮೈ ನೀರು ಮತ್ತು 
ಭೂಮಿಯ ಅಳದಲ್ಲಿರುವ ನೀರು ಎಂದು ಎರಡು ವಿಧಗಳಲ್ಲಿ ಪಡೆಯಬಹುದು, 


ಭೂಮಿಯ ಮೇಲ್ಮೆ ಲ ನೀರು: ಭೂಮಿಯ ಮೇಲ್ಮೆ 4 ನೀರು ಎಂದರೆ, 
ಭೂಮಿಯ ಮೇಲೆ ಹರಿಯುವ ನದಿ, ಹಳ್ಳ, ಕೆರೆ ಹಾಗೂ ಕೃತಕವಾಗಿ ನಿರ್ವಹಿಸಿದ 
ಇತರ ಕೆರೆಕಟ್ಟೆಗಳಿಂದ ಪಡೆಯುವ ನೀರಂ ಎಂದರ್ಥ. ನದಿಗಳಿಂದ ನೀರಾವರಿಯಲ್ಲಿ, 
ಪ್ರಮುಖವಾಗಿ ಕಾಲುವೆಗಳ ಮುಖಾಂತರ ನೀರನ್ನು ಭೂಮಿಗೆ ಉಣಿಸಲಾಗಂತ್ತದೆ. 
ಈ ನೀರನ್ನು ಸಂಗ್ರಹಿಸಿಕೊಳ್ಳಲು ನದಿಗಳಿಗೆ ಅಡ್ಡಕಟ್ಟೆಗಳನ್ನು ಕಟ್ಟಬೇಕಾಗುತ್ತದೆ. 
ಈ ನೀರನ್ನು ಮಳೆಗಾಲದಲ್ಲಿ ಸಂಗ್ರಹಿಸಿಕೊಳ್ಳುವುದರಿಂದ ನೀರಿನ ಅಭಾವವಿರುವಾಗ 
ಉಪಯೋಗಿಸಿಕೊಳ್ಳಬಹುದಾಗಿದೆ. ಗುರುತ್ವಾಕರ್ಷಣ ಶಕ್ತಿಯಿಂದ ನೀರನ್ನು ಹರಿಸಿ 
ಕೊಳ್ಳು ವುದರಿಂದ ಈ ಪದ್ಧತಿಯು ಅಗ್ಗ ವಾಗಿರುತ್ತದೆ. ಕೆರೆಕೆಟ್ಟೆ ಕೈಗಳಿಂದ ನೀರನ್ನೂ, , 
ಮುಖ್ಯ ಕಾಲುವೆ ಮುಖಾಂತರ ಇತರ ಸಣ್ಣ ಕಾಲುವೆಗಳಿಂದ ಭೂಮಿಗೆ ಹರಿಸಲಾಗು 
ತ್ತದೆ. ಸಣ್ಣ ಕಾಲುವೆಗಳಿಂದ ತೂಬುಗಳೆ ಮುಖಾಂತರ. ನೀರ್ಗಾಲುವೆಗಳಿಂದ ಗದ್ದೆ 
ಗಳಿಗೆ ನೀರನ್ನು ಹರಿಸಲಾಗುತ್ತದೆ. 


ಭೂಮಿಯ ಆಳದಲ್ಲಿರುವ ನೀರು: ಈ ನೀರನ್ನು ಬಾವಿಗಳನ್ನು ತೋಡಿ 
ಪಡೆಯಲಾಗುತ್ತದೆ. - ¥ 


ನೀರಾವರಿ ಪದ್ದ. ತಿಗಳು - 61 


1. ಆಂಕರ್‌ ಜಲ: ಭೂಮಿಯ ಒಳಭಾಗದಲ್ಲಿ ದೊರೆಯುವ ನೀರನ್ನು 
ಬಾವಿಗಳನ್ನು ತೋಡಿ ಪಡೆಯಬಹುದು, ಬಾವಿಗಳಿಂದ ನೀರನ್ನು ಪಡೆಯಬೇಕಾದಾಗ 
ನೀರನ್ನು ಮೇಲಕ್ಕೆತ್ತಬೇಕಾಗುತ್ತದೆ. ಆದ್ದರಿಂದ ಅಂತರ್‌ ನೀರು ಬಾಹ್ಯನೀರಿಗಿಂತ 
ತುಟ್ಟಿಯಾಗುತ್ತದೆ. 


2. ಆಳವಿಲ್ಲದ ಬಾವಿಗಳು; ಸಾಮಾನ್ಯವಾಗಿ ಈ ಬಾವಿಗಳು ಮಾನವ 
“ನಿರ್ಮಿತವಾಗಿದ್ದು ಅವುಗಳ ವ್ಯಾಸವು ವ್ಯತ್ಕಾಸವಾದಂತೆ ನೀರಿನ ಪ್ರಮಾಣ ಹೆಚ್ಚಾಗಿ 
ರುತ್ತದೆ. ಇಂಥ ಬಾವಿಗಳು ಹೆಚ್ಚು ಆಳವಾಗಿರುವುದಿಲ್ಲವಾದರೂ ನೀರಾವರಿಗೆ ಹೆಚ್ಚು 
ನೀರನ್ನು ಒದಗಿಸುತ್ತವೆ. ಕೆಲವೊಮ್ಮೆ ಕೆರೆಗಳು ಬತ್ತಿದಾಗ ಈ ಬಾವಿಗಳು ನೀರನ್ನು 
ಒದಗಿಸುತ್ತವೆ. ನೀರಿನ ರುಂಠಿ ಅಥವಾ ನೀರಿರುವ ಪದರು ಬರುವವರೆಗೆ ಅಗೆಯ 
ಬೇಕಾಗುತ್ತದೆ. ಬಾವಿ ಕುಸಿದುಬೀಳುವುದನ್ನು ತಪ್ಪಿಸಲು ಮೃದು ನೆಲವಿದ್ದಲ್ಲಿ 
ಬಾವಿಯ ಇಕ್ಕೆಲಗಳಲ್ಲಿ, ಕಲ್ಲುಗಳಿಂದ ಗೋಡೆ ಕಟ್ಟ ಬೇಕಾಗುತ್ತದೆ. 


3. ಆಳವಿರುವ ಬಾವಿ: ಎಲ್ಲೆಲ್ಲಿ ನೀರಿನ ರಂರಿಗಳು ಆಳವಾಗಿ ಕಂಡು 
ಬರುತ್ತವೆಯೋ ಅಲ್ಲಿ ಆಳವಾದ ಬಾವಿಗಳು ನಿರ್ಮಾಣವಾಗುತ್ತವೆ. ಇಂಥ ಬಾವಿ 
ಗಳಿಂದ ನೀರನ್ನು ಪಡೆಯಬೇಕಾದರೆ ಯಂತ್ರದ ಸಹಾಯ ಬೇಕಾಗುತ್ತದೆ, ಮೂರು 
ವಾಟರ್‌ ಉದ್ದವಿರುವ ಮತ್ತು 10 ರಿಂದ 15 ಸೆಂಟಿಮಾಟರ್‌ ವಾಸವಿರುವ 
ಪೈಪುಗಳನ್ನು. ತಕ್ಕ ಉಪಕರಣಗಳಿಂದ ಭೂಮಿಯಲ್ಲಿ ಸೇರಿಸಲಾಗುತ್ತದೆ, 
ಮೊದಲನೆ ಪೈಪಿನ ತುದಿಗೆ ಲಾಳಿಕೆಯಾಕಾರದ ಉಕ್ಕಿನ ತುದಿಯನ್ನು 
ಜೋಡಿಸಲಾಗಿರುತ್ತದೆ. ಈ ಕೊಳವೆಗೆ “ಸೋಸುವ ಸಲಕರಣೆ' ಎನ್ನುತ್ತಾರೆ. ಇದರ 
ಮೇಲ್ಮೈ ರಂಧ್ರಯುತವಾಗಿದ್ದು ಕಂಚನ ಎಳೆಗಳ ಜಾಲರಿಯನ್ನು ಹೊದಿಸಿರಂತ್ತಾರೆ. 
ಇದರ ಮೇಲೆ ರಂಧ್ರವಿರುವ ಹಿತ್ತಾಳೆಯ ಹಾಳೆಯನ್ನು ಹೊದಿಸಿರುತ್ತಾರೆ. ನೀರಿನ 
ರುಂರಿಯನ್ನು ಸೋಸುವ ಸಲಕರಣೆ ತಲುಪಿದ ಕೂಡಲೇ, ನೀರು ಒಳ ನುಗ್ಗುತ್ತದೆ. 
ಈ ನೀರನ್ನು ಪಂಪಿನ ಸಹಾಯದಿಂದ ಮೇಲಕ್ಕೆತ್ತಲಾಗುತ್ತದೆ, 


ಕೊಳವೆ ಬಾವಿಗಳನ್ನು ಕೊರೆಯುವಾಗ . ತಳ್ಳಲಾಗುವ ಉಪಕರಣಗಳು, 
ತಿರುಗುತ್ತಿರುವ ತುಣುಕುಗಳು ಮತ್ತೂ ಒಡೆಯುತ್ತಿರುವ ಉಪಕರಣಗಳನ್ನು 
ಉಪಯೋಗಿಸಲಾಗುವುದು. ಈ ಉಪಕರಣಗಳಿಂದ ಬಾವಿಯನ್ನು ಕೊರೆಯುವಾಗ 
ಸಡಿಲಗೊಂಡ ಮಣ್ಣು ನೀರಿನ ಒತ್ತಡದಿಂದ ಕೊಳವೆ ವಯೂಲಕ ಮೇಲಕ್ಕೆ ಬರುವಂತೆ 
ಮಾಡುತ್ತಾರೆ. ಭೂಮಿಯನ್ನ ಕೊರೆದಮೇಲೆ, ಅದರ ಸುತ್ತಲೂ ಲೋಹದ 
ಪರದೆಯನ್ನು ಬಿಟ್ಟು ನುಣಂಪಾದ ಮಣ್ಣನ್ನು ಹೊರತೆಗೆದು ಅದನ್ನು (ಉಸುಕನ್ನು) 
ನಿರ್ದಿಷ್ಟ ಕ್ರಮದಲ್ಲಿ ಹೊಂದಿಸಿರುತ್ತಾರೆ. ಪಂಪನ್ನು (ಸೇದುಗೊಳವೆ) ಇರಿಸುವ 
ಮೊದಲು ಬಾವಿಯಲ್ಲಿ ನೀರುಬರುವ ಸಾಮರ್ಥ್ಯದ ಪರೀಕ್ಷೆ ಮಾಡುತ್ತಾರೆ. 


62 ` ಸಾಗುವಳಿ ಉಪಕರಣಗಳು 


ನೀರಿನ ಪ್ರಮಾಣ ಮತ್ತು ಒತ್ತಡ; ನೀರಿನ ಚಲನೆಯ ವೇಗವು ಅದರ 
ಪ್ರಮಾಣವನ್ನು ವ್ಯಕ್ತಪಡಿಸುತ್ತದೆ. ಈ ಪ್ರಮಾಣವು ರುರಿಯ ಮೂಲಕ `ಬರುವ 
ನೀರನ್ನು ಅವಲಂಬಿಸಿರುತ್ತದೆ. 


ನೀರನ್ನು ಉಪಯೋಗಿಸಿಕೊಂಡಾಗ ನೀರಿನ ಮಟ್ಟವು ತಾತ್ಪೂರ್ತಿಕವಾಗಿ 
ಕಡಮೆಯಾಗುತ್ತದೆ. ಇದನ್ನು "ನೀರಿನ ಇಳಿಕೆ' (ಡ್ರಾ ಡೌನ್‌) ಎನ್ನುತ್ತಾರೆ. 
ಬಾವಿಯ ಸಾಮರ್ಥ್ಯ ಅಥವಾ ಪಂಪಿನ ನೀರಿನ ಗತಿಯು ಸರಿಸಮಾನ ನೀರಿನ ಇಳಿಕೆಗೆ 
ಸಮನಾಗಿರುತ್ತದೆ. ನೀರಿನ ಇಳಿಕೆ ಹೆಚ್ಚಾದರೆ ಅಥವಾ ಬಾವಿಯ ಅಂಗಳ ಹೆಚ್ಚಾ 
ದಂತೆ ಬಾವಿಯ ಸಾಮರ್ಥ್ಯ ಕಡಮೆಯಾಗುತ್ತದೆ. "ಪ್ರಭಾವಿತ ವೃತ್ತದ' ತ್ರಿಜ್ಯವು 
ಉಸುಕಿನ ಪ್ರದೇಶದಲ್ಲಿ ನೂರು ಆಡಿಗಿಂತ ಕಡಮೆ ಇರುತ್ತದೆ, ಆದರೆ ಕಲ್ಲಿನಿಂದ 
ಆವರಿಸುವ ಬಾವಿಗಳಲ್ಲಿ ಇದು 600 ರಿಂದ 700 ಮಾಟರ್‌ವರೆಗೆ ಇರಬಹುದು. 


ನೀರಾವರಿಯ ನೀರಿನ ಗುಣಧರ್ಮಗಳು 

ನೀರಾವರಿಗೆ ಬಳಸುವ ನೀರು ಹರಿಯುವಾಗ ಕೆಸರು, ಸಾವಯವ ವಸ್ತುಗಳು, 
ಕ್ಷಾರೀಯ ವಸ್ತುಗಳು, ಮುಂತಾದುವುಗಳನ್ನು ಹೊತ್ತುಕೊಂಡು ಹೋಗುತ್ತದೆ. ನದಿ 
ಮತ್ತು ಕೆರೆಗಳಿಂದ ಉಪಯೋಗಿಸುವ ನೀರು ದ್ರವರೂಪದಲ್ಲಿರುವ ಮತ್ತು ಅನಿಶ್ಚಿತ 
ಸ್ಥಿತಿಯಲ್ಲಿರುವ ವಸ್ತುಗಳನ್ನು ತೆಗೆದಂಕೊಂಡು ಹೋಗುತ್ತದೆ. ಆದರೆ ಬಾವಿಯ 
ನೀರು ಕೇವಲ ಕರಗಿರುವ ಲವಣಾಂಶಗಳನ್ನು ಮಾತ್ರ ಹೊಂದಿರುತ್ತದೆ. ನೀರಲ್ಲಿರುವ 
ಕಶ್ಮಲಗಳ ಸ್ವಭಾವ ಮತ್ತು ಆವುಗಳ ಮೊತ್ತವು ಮಣ್ಣು ಮತ್ತು ನೀರಾವರಿ ಮಾಡಿದ 
ಬೆಳೆಗಳ ಮೇಲೆ ಪ್ರಭಾವ ಬೀರುತ್ತವೆ. 


ನೀರಾವರಿ ನೀರಂ ಸಾಮಾನ್ಯವಾಗಿ ದ್ರವರೂಪದಲ್ಲಿರುವ ಕಶ್ಮಲಗಳಲ್ಲಿರುವ 
ನಿಜಾಂಶಗಳ ಸಲ್ಫೇಟ್‌, ಕ್ಲೋರೈಡ್‌, ಕಾರ್ಬೊನೇಟ್‌, ಬೈಕಾರ್ಬೊನೇಟ್‌ ಮತ್ತು 
ಕೆಲವುವೇಳೆ ಕ್ಯಾಲ್ಸಿಯವತ್‌, ಮ್ಯಾಗ್ಲೀಷಿಯಮ್‌, ಸೋಡಿಯಮ್‌ ಮತ್ತು ಪೊಟ್ಕಾಸಿ 
ಯವರ್‌ಗಳ ನೈಟ್ರೇಟ್‌ಗಳನ್ನು ಹೊಂದಿರುತ್ತದೆ. ನೀರಿನ ಗುಣ ಅದರಲ್ಲಿರುವ 
ಖನಿಜಾಂಶಗಳನ್ನು ಅವಲಬಿಸವೆ ಖನಿಜಾಂಶಗಳ ಮೊತ್ತವನ್ನವಲಂಬಿಸಿರುತ್ತದೆ. 
ಲವಣಾಂಶಗಳ ಸ್ವಭಾವ ಮತ್ತು ಪ್ರಮಾಣದ ಮೋಲೆ ನೀರಾವರಿ ನೀರಿನ ಯೋಗ್ಯ ತೆ 
ಯನ್ನು ನರ್ಧರಿಸಲಾಗುತ್ತೆ ದೆ. 


ಸಸ್ಯಗಳಿಗೆ ದೊರಕುವ ನೀರು ~ 

ನೀರಾವರಿ ಪದ್ಧ ತಿಗಳನ್ನು ಯೋಜಿಸುವಾಗ ಸ; ಸ್ಮಗಳಿಗೆ ಸಿಗುವ ನೀರಿನ ಮೊತ್ತ 
ವನ್ನು ಗಣನೆಗೆ ತೆಗೆದುಕೊಳ್ಳ ಬೇಕಾಗುತ್ತದೆ. “ಭೂಧಾರಣಾ ಶಕ್ತಿ' ಮತ್ತು "ಶಾಶ್ವತ 
ಬಾಡುಬಿಂದು'ಗಳ ನಡುವೆ ಮಣ್ಣನಲ್ಲಿರುವ ನೀರಿಗೆ 'ಸಸ್ಮಗಳಿಗೆ ದೊರಕುವ ನೀರು" 


ನೀರಾವರಿ ಪದ್ಧತಿಗಳು ಶ್ಲ. 


ಎನ್ನುವರು. ಈ ನೀರನ್ನು ಸಸ್ಯಗಳು ಕ್ರಮೇಣ ಉಪಯೋಗಿಸಿಕೊಳ್ಳುತ್ತವೆ. 
ಮಣ್ಣಿನಲ್ಲಿರುವ ನೀರು ಜೊತೆಗೆ, ಸೂಕ್ಷ್ಮಾಭಿಸರಣ ಒತ್ತಡ, ಮಣ್ಣಿನ ಉಷ್ಣತಾ ಶಕ್ತಿ 
ಇವು ಸಸ್ಯಗಳಿಗೆ ದೊರಕುವ ನೀರಿನ ಅಂಶವನ್ನು ನಿರ್ಧರಿಸುತ್ತವೆ. 


ನೀರಾವರಿ ಪದ್ಧತಿಗಳು 
ನೀರಾವರಿ ಪದ್ಧತಿಗಳನ್ನು ಮುಖ್ಯವಾಗಿ ನಾಲ್ಕು ವಿಧವಾಗಿ ವಿಂಗಡಿಸಬಹುದು; 
1. ಮೇಲ್ಮೈ ನೀರಾವರಿ 
2. ಬದುಪಟ್ಟೆ ನೀರಾವರಿ 
A 
3. Ne ಪಾತಿ ನೀರಾವರಿ 
4, | 'ಸಾಲು ನೀರಾವರಿ 
\ 


1. [ಮೇಲ್ಮೈ ನೀರಾವರಿ: ಈ ಪದ್ಧತಿಯಲ್ಲಿ ಕಾಲುವೆಯನ್ನು ತೆರೆದು 
ನೀರನ್ನು ಸ್ವ ಸ್ವಚ್ಛ: ನ್ನ ವಾಗಿ ಎಲ್ಲ ಕಡೆಗೂ ಹರಿಯಲು ಬಿಡಲಾಗುತ್ತದೆ. ಆದುದರಿಂದ, 
ಇದು ಅಷ್ಟ ಪರಿಣಾಮಕಾರಿಯಾದ ವಿಧಾನವಾಗಿರುವುದಿಲ್ಲ. ಇದರಲ್ಲಿ ಕೇವಲ 
ಶೇಕಡಾ 20ರಷ್ಟು ನೀರನ್ನು ಸಸ್ಯಗಳು ಉಪಯೋಗಿಸಿಕೊಳ್ಳು: ತ್ತವೆ. ಉಳಿದ ನೀರು 
ಬಾಷ್ಟಿ ್ಟೀಭವನದಿಂದ ವಂತ್ತು ಪ್ರ: ದಾಹದ ಮೂಲಕ ನಷ್ಟ ವಾಗುತ್ತ ದೆ. ಈ ಪದ್ಧತಿ 
ಯಲ್ಲಿ ನೀರಿ ಹಂಚಿಕೆಯು ಕ್ರ ಮಬದ್ಧ ವಾಗಿರುವುದಿಲ್ಲವಾದ್ದ ರಿಂದ ಸಸ್ಯಗಳ 
ಬೆಳವಣಿಗೆಯು ಕುಂಠಿತವಾಗುತ್ತದೆ. ಸಮಮಟ್ಟವಿಲ್ಲದ ಭೂಮಿಯಲ್ಲಿ, ಮಟ್ಟದ 
ಸಮಪಾತಳಿ ಮಾಡಲಾಗದ ಸ್ಥಳಗಳಲ್ಲಿ ಮತ್ತು ಯಥೇಚ್ಹವಾಗಿ ನೀರು ಸಿಗುವ ಸಳ 
ದಲ್ಲಿ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಮತ್ತು ಅಂಥಲ್ಲಿ ನೀರು ನಿಲ್ಲಿಸಿ ಬೆಳೆ 
ಯುವ ಬತ್ತದಂತಹ ಬೆಳೆಗಳನ್ನು ಮಾತ್ರ ಬೆಳೆಯಬಹುದು. 


2. ಬದುಪಟ್ಟೆ ನೀರಾವರಿ: ಈ ಪದ್ಧತಿಯಲ್ಲಿ ಭೂಮಿಯನ್ನು ಸಮವಾಗಿ 
ಮಾಡಿಕೊಂಡು ವಿಭಾಗಗಳಾಗಿ ವಿಂಗಡಿಸಿ ಪ್ರತಿ ವಿಭಾಗಗಳ ಸುತ್ತಲೂ ಬದಂಕಟ್ಟಲಾಗು 
ತ್ತದೆ. ಸಾಮಾನ್ಯವಾಗಿ ಬದುವಿನ ಎತ್ತರ 15ರಿಂದ 30 ಸೆಂಟಿಮಾಟರ್‌ ಇರುತ್ತದೆ. 
ಎರಡು ವಿಭಾಗಗಳ ಬದುಗಳ ನಡುವೆ ನೀರ್ಲಾಲುವೆಗಳನ್ನು ರಚಿಸುತ್ತಾರೆ. ಮಡಿ 
(ಬೆಡ್‌)ಗಳ ಉದ್ದವು ಜೇಡಿಮಣ್ಣಿನಲ್ಲಿ 30 ಮಿಟರ್‌ ಮತ್ತು ಕೆಂಪುಮಣ್ಣಿನಲ್ಲಿ 60 
ಮಾಟರ್‌ ಇರುತ್ತದೆ. ಭೂಮಿಯನ್ನು ಸಮವಾಗಿ ಹಸಿಮಾಡಲು ಬರುವಂತೆ ಮತ್ತು 
ಸರಿಯಾಗಿ ನೀರು ಹರಿಯುವಂತೆ ಅಗಲವನ್ನು ನಿರ್ಧರಿಸಲಾಗುತ್ತದೆ. ನೀರು 
ಯಥೇಚ್ಛವಾಗಿ ಸಿಗದಿರುವ ಸ್ಮಳೆದಲ್ಲಿ ಈ ಪದ್ಧತಿಯನ್ನು ಅನುಸರಿಸಬಹುದು. ಈ 
ವಿಧಾನವನ್ನು ಉಸುಕಿನ ಭೂಮಿಯೊಂದನ್ನು ಬಿಟ್ಟು ಸ ಉಳಿದಂತೆ ಎಲ್ಲ ತೆರನಾದ 
ಮಣ್ಣಿನಲ್ಲಿ ಅನುಸರಿಸಬಹುದು. ಈ ಪದ್ಧತಿಯು ಹೆಚ್ಚು ಬೆಲೆಬಾಳುವ.ಬೆಳೆಯನ್ನು 
ಬೆಳೆಯಲಿ ಉಪಯುಕ್ತ. ಸಮಮಂಟ್ಟದ ಭೂಮಿಯಲ್ಲಿ ನೀರನ್ನು ಪರಿಣಾಮಕಾರಿ 


64 ` ಸಾಗುವಳಿ ಉಪಕರಣಗಳು 


ಯಾಗಿ ಉಪಯೋಗಿಸಿಕೊಳ್ಳಲು ಹೆಚ್ಚು ಅನುಕೂಲಕರ ವಿಧಾನ. ಕ್ರಮವಾದ 
ನೀರಿನ ಹಂಚಿಕೆಯಲ್ಲಿಯೂ ಸಹ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬಹುದು. ಈ 
ವಿಧಾನವು ಸಾಲುಬೆಳೆ ಅಥವಾ ಚೆಲ್ಲಿಕೆಮಾಡಿದ ಬೆಳೆಗಳಿಗೆ ಅನುಕೂಲಕರವಾಗಿರುತ್ತದೆ. 
ಈ ಪದ್ಧತಿಯಲ್ಲಿ ಬದುಪಟ್ಟೆ ರಚನೆಗೆ ತಗಲುವ ವೆಚ್ಚ ಹೆಚ್ಚಾದರೂ ನೀರು ಹಾಯಿ 
ಸುವ ಕೂಲಿ ಮತ್ತ ವ್ಯವಸ್ಥೆಯನ್ನು ಸರಿಯಾಗಿಡುವ ಖರ್ಚು ಕಡಮೆಯಾಗಿರುತ್ತದೆ. - 


ಪಾತಿ ನೀರಾವರಿ: ಈ ಪದ್ಧತಿಯನ್ನು ತೋಟಗಳಲ್ಲಿ ಹೆಚ್ಚಾಗಿ ಅನುಸರಿಸ 
ಲಾಗುತ್ತದೆ. ಪಾತಿಯು ಚೌಕು, ಆಯತ ಅಥವಾ ವೃತ್ತಗಳ ಆಕಾರದಲ್ಲಿರುತ್ತದೆ. 
ಸಾಮಾನ್ಯವಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸಲು ವೃತ್ತಾಕಾರದ ಪಾತಿಯ ವಿಧಾನವನ್ನು 
ಉಪಯೋಗಿಸುವರು. ಗಿಡದಿಂದ 30 ರಿಂದ 60 ಸೆಂಟಿ ಮಾಟರ್‌ ದೂರದಲ್ಲಿ 15 
ರಿಂದ 25 ಸೆಂಟಿ ಮಾಟರ್‌ ಎತ್ತರವಿರುವ ಬದುವನ್ನು ಗಿಡದ ಸಂತ್ತಲೂ ರಚಿಸ 
ಲಾಗುತ್ತದೆ. ಕೊಡಬೇಕಾದ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಬದುವಿನ ಎತ್ತರ 
ವನ್ನು ನಿರ್ಧರಿಸಲಾಗುತ್ತದೆ. ಈ ವಿಧಾನವನ್ನು ಎಲ್ಲ ತರಹದ ಮಣ್ಣಿನಲ್ಲಿ ಅನುಸರಿಸ 
ಬಹುದು. ಇದಕ್ಕೂ ಸಮಮಟ್ಟವಾದ ಭೂಮಿಯು ಬೇಕಾಗುತ್ತದೆ. ಇದರಲ್ಲಿ 
ನೀರನ್ನು ಹೆಚ್ಚು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಬಹಂದು. ಆದರೆ ಪಾತಿ 
ನಿರ್ಮಾಣಕ್ಕೆ ತಗಲುವ ಖರ್ಚು ಹೆಚ್ಚು. 


ಸಾಲು ನೀರಾವರಿ: ಈ ಪದ್ಧತಿಯಲ್ಲಿ ಬೆಳೆಗಳ ನಡುವಣ ಸಾಲುಗಳಲ್ಲಿ 
ನೀರನ್ನು ಹರಿಸಿ ನೀರಾವರಿ ಮಾಡಲಾಗುತ್ತದೆ. ಇಳುಕಲಂ ಭೂಮಿಯಲ್ಲಿ ಸಮ 
ಪಾತಳಿಗುಂಟ ಬೆಳೆಯುವ ಬೆಳೆಗಳಿಗೆ ಈ ವಿಧಾನ ಉಪಯುಕ್ತವಾಗಿದೆ. ಸಾಲುಗಳ 
ಉದ್ದವನ್ನು ಮಣ್ಣಿನ ಧಾರಣಶಕ್ತಿಯ ಮೇಲೆ ನಿರ್ಧರಿಸಲಾಗುತ್ತದೆ. ಇವು ಸುಮಾರು 
3 ಎಸಾಟರಿನಿದ 6 ಮಾಟರುಗಳವರೆಗೆ ಇರುತ್ತವೆ, ಉಸುಕಿನ ಭೂಮಿಯಲ್ಲಿ 
ಸಾಲಿನ ಉದ್ದವು ಇತರ ಮಣ್ಣಿನಲ್ಲಿಯ ಸಾಲುಗಳ ಉದ್ದಕ್ಕಿಂತ ಕಡಮೆಯಿರುತ್ತದೆ. 
ಹಣ್ಣಿನ ತೋಟಗಳಲ್ಲಿ ಗಿಡಗಳ ನಡುವೆ ಅನೇಕ ಸಾಲುಗಳನ್ನು ರಚಿಸಲಾಗಿದ್ದು ನೀರನ್ನು 
ಒಂದೇ ಸಾರಿ ಎಲ್ಲಾ ಸಾಲುಗಳಲ್ಲಿ ಹರಿಯಬಿಡಲಾಗುತ್ತದೆ. ಈ ಸಾಲುಗಳು ಹೆಚ್ಚು 
ಉದ್ದವಾಗಿರುತ್ತವೆ. ನೀರು ಗಿಡಗಳ ಕಾಂಡದೊಂದಿಗೆ ಸಂಪರ್ಕಿಸುವುದಿಲ್ಲ. ಈ 
ವಿಧಾನದಲ್ಲಿ ನೀರನ್ನು ಮಿತವಾಗಿ ಬಳಸಲಾಗುತ್ತದೆ. ನೀರೆತ್ತುವ ಪ್ರದೇಶದಲ್ಲಿ ಸಹ 
ಕೆಲವೊಮ್ಮೆ ಭೂಮಿಯನ್ನು ಅನೇಕ ಭಾಗಗಳಾಗಿ ವಿಂಗಡಿಸಿ ಪರ್ಯಾಯವಾದ ಸಾಲು 
ಬದುಗಳನ್ನು ರಚಿಸಲಾಗುತ್ತದೆ. ಮೆಕ್ಕೆಜೋಳಗಳಂತಹ ಬೆಳೆಗಳನ್ನು ಬೆಳೆಯಲು 
ಈ ವಿಧಾನವು ಸೂಕ್ತವಾಗಿರುತ್ತದೆ. ಈ ಪದ್ದತಿಯಿಂದ ಕೂಲಿಗಳ ಅವಶ್ಯಕತೆ 
ಕಡಮೆಯಾಗಿ, ಭೂಮಿಯನ್ನು ಪೂರ್ತಿ ಸಾಗುವಳಿ ಮಾಡುವುದು ಅವಶ್ಯಕವಾಗುತ್ತದೆ 
ಹಾಗೂ ನೀರಿನ ಉಪಯುಕ್ತತೆ ಹೆಚ್ಚು ಸಮರ್ಪಕವಾಗಿರುತ್ತದೆ. 


ನೀರಾವರಿ ಪದ್ದತಿಗಳು - 65 


ಅಂತರ್‌ ನೀರಾವರಿ ವಿಧಾನ: ಇದು ಸ್ವಾಭಾವಿಕ ಅಥವಾ ಕೃತಕವಾಗಿರ 
ಬಹುದು. ಸ್ವಾಭಾವಿಕ ವಿಧಾನದಲ್ಲಿ ಅಭೇದ್ಯ ಪದರುಗಳಿರುವುದರಿಂದ ನೀರು ಕೆಳ 
ಮುಖವಾಗಿ ಹರಿಯುತ್ತಿರುತ್ತದೆ, ಹೀಗೆ ಹರಿಯುತ್ತಿರುವ ನೀರನ್ನು ಸಸ್ಯಗಳ 
ಬೇರುಗಳು ಹೀರಿಕೊಂಡು ಅವುಗಳ ಬೆಳವಣಿಗೆಯಾಗುತ್ತದೆ. ಅಭೇದ್ಯ ಪದರು 
ಭೂಮಿಯ ಮೇಲ್ಮೈಗೆ ಹತ್ತಿರವಿದ್ಯಾಗ ಕಂದಕಗಳನ್ನು ತೆಗೆದಂ ನೀರನ್ನು ತುಂಬಿಸಿ 
ಪಾರ್ಶಮುಖದಲ್ಲಿರುವ ಬೇರುಗಳಿಗೆ ನೀರೊದಗಿಸಲಾಗುತ್ತದೆ. 


ಕೃತಕ ಅಂತರ್‌ ನೀರಾವರಿಯಲ್ಲಿ ರಂಧ್ರಯುತ ಕೊಳವೆಗಳನ್ನು ಬೇರಿಗಿಂತ ಆಳ 
ದಲ್ಲಿ ಹೂಳುತ್ತಾರೆ. ಇವುಗಳ ಮೂಲಕ ಹಾಯಿಸಿದ ನೀರನ್ನು ಬೇರುಗಳು ಉಪ 
ಯೋಗಿಸಿಕೊಳ್ಳುತ್ತವೆ. ಈ ವಿಧಾನದಲ್ಲಿ ಆರಂಭದ ಖರ್ಚು' ಹೆಚ್ಚು. ಆದರೆ 
ಸಂರಕ್ಷಣೆಯ ಖರ್ಚು ಅತಿ ಕಡಮೆ. ಈ ವಿಧಾನದಿಂದ ಬಾಷ್ಟಿ ೇಭವನದಿಂದಾಗುವ 
ನೀರಿನ ನಷ್ಟವನ್ನೂ ಪೂರ್ತಿಯಾಗಿ ನಿಯಂತ್ರಿಸಬಹ:ದು. ವ್ಯವಸಾಯೋಸಪಕರಣಗಳ 
ಅವಶ್ಯಕತೆ ಬೀಳುವುದಿಲ್ಲ, ಇದರಲ್ಲಿ ನೀರನ್ನು ಮಿತವ್ಮಯವಾಗಿ ಉಪಯೋಗಿಸಿದರೂ 
ಮಣ್ಣು ಕ್ಷಾರೀಯ 'ಮತ್ತು ಸವಳುಯುತವಾಗುವ ಸಂಭವವುಂಟು. ಹೆಚ್ಚು ಕಾಲಾವ 
ಕಾಶ ತೆಗೆದುಕೊಳ್ಳುವ ಬೆಳೆಗಳಿಗೆ ಈ ವಿಧಾನವು ತಕ್ಕದ್ದಾಗಿರುತ್ತದೆ. 


ಸಿಂಪರಣೆ ನೀರಾವರಿ ವಿಧಾನ : ಈ ವಿಧಾನವು ಎಲ್ಲಾ ವಿಧಾನಗಳಿಗಿಂತ 
ಶ್ರೇಷ್ಠವೆನಿಸಿಕೊಂಡಿದೆ, ಇದನ್ನು ತಗ್ಗು ದಿನ್ನೆಗಳಂಳ್ಳ ಮತ್ತು ಇಳುಕಲುಳ್ಳ (ಹೆಚ್ಚು 
ಸವಕಳಿಯಾಗುವ) ಪ್ರದೇಶಗಳಲ್ಲಿ ಅನುಸರಿಸಲಾಗುತ್ತದೆ. ಆದರೆ ಈ ವಿಧಾನದಲ್ಲಿ 
ಸರಿಯಾಗಿ ನೀರಿನ ಹಂಚಿಕೆ ಯಾಗುವುದಿಲ್ಲ. ಸಿಂಪರಣೆ ವಿಧಾನ ಎಲ್ಲಾತರಹದ 
ಮಣ್ಣಿಗೂ ಹೊಂದಿಕೊಳ್ಳುತ್ತದೆ. ಮತ್ತು ವ್ಯವಸಾಯದ ಉಪಕರಣಗಳ ಉಪ 
ಯೋಗಕ್ಕೂ ಆಡ್ಲಿಯಂಂಟುಮಾಡುವುದಿಲ್ಲ. ಈ ಪದ್ಧತಿಯಲ್ಲಿ ಆರಂಭದ ಖರ್ಜೆನ 
ಜೊತೆಗೆ ಅದರ ಸಂರಕ್ಷಣೆ ವೆಚ್ಚ ಕೂಡಾ ಹೆಚ್ಚಾಗಿರುತ್ತದೆ. ಕಶ್ಮಲಯುತವಾದ 
ನೀರನ್ನು ಈ ವಿಧಾನದಲ್ಲಿ ಉಪಯೋಗಿಸಲಾಗುವುದಿಲ್ಲ. ಈ ವಿಧಾನ ಹೆಚ್ಚು ಆರ್ಥಿಕ 
ಮೌಲ್ಯದ ಬೆಳೆಗಳನ್ನು ಬೆಳೆಭುಲು ಉಪಯುಕ್ತ ವಾಗಿರುತ್ತದೆ. ಈ ವಿಧಾನದಲ್ಲಿ 
ನೀರಿನ ನಷ್ಟವನ್ನು ಕಡಮೆಮಾಡಿ ಹೆಚ್ಚು ಪ್ರದೇಶವನ್ನು ನೀರಾವರಿಗೊಳಪಡಿಸಬಹಂ 
ದಾಗಿದೆ. ಅಲ್ಲದೆ ಭೂಮಿಯನ್ನು ಸಮಗೊಳಿಸಬೇಕಾದ ಪ್ರಮೇಯವಿರುವುದಿಲ್ಲ. 
ನೀರಿನ ಹಂಚಿಕೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ಸಸಿಗಳ ಬೆಳವಣಿಗೆಗೆ ತಕ್ಕಂತೆ 
ನೀರನ್ನು ಒದಗಿಸಲು ಈ ವಿಧಾನ ಹೆಚ್ಚು ಅನುಕೂಲಕರ. ನೀರಿನಲ್ಲಿ ಕರಗುವ 
ಗೊಬ್ಬರಗಳನ್ನು ಕೂಡ ನೀರಿನ ಜೊತೆಗೆ ಸಸಿಗಳಿಗೆ ಕೊಡಬಹುದು. ಒತ್ತಡದಿಂದ 
ನೀರನ್ನು ಕೊಳವೆಗಳ ಮುಖಾಂತರ ನೀರಾವರಿಮಾಡುವ ಪ್ರದೇಶಗಳಿಗೆ ಸಾಗಿಸಿ 
ಹಿಂಪರಣೆಯ ಮೂಲಕ- ನೀರಾವರಿ ಮಾಡಲಾಗುತ್ತದೆ. ಈ ವಿಧಾನದ ಸಾಧನವು 
ನಾಲ್ಕು ಭಾಗಗಳನ್ನು ಹೊಂದಿರುತ್ತದೆ, 


51 


66 ಸಾಗುವಳಿ ಉಪಕರಣಗಳು 


1. ಶಕ್ತಿಯಂನ್ನು ಪೂರೈಸುವ ಯಂತ್ರ 
2. ಪರಿವರ್ತನಾರೇಚಕ (ಪಂಪ್‌) 

3. ಕೊಳವೆಗಳಿ ಸಾಲು ಮತ್ತು 

4. ಸಿಂಪರಣಾ ಸಾಧನ. 


ನೀರಾವರಿಯ ನೀರಿನ ಅಳತೆ 

ನೀರಾವರಿಯ ನೀರನ್ನು ಘನಮಾಟರ್‌ ಮತ್ತು ಹೆಕ್ಟೇರ್‌ ಸೆಂಟಿಮಾಟರ್‌ಗಳಲ್ಲಿ 
ಅಳೆಯುತ್ತಾರೆ. ಒಂದು ಘನ ಮಾಟರ್‌ ನೀರು, ಒಂದಂ ಸೆಕೆಂಡಿನಲ್ಲಿ ಹರಿಯುವ 
ನೀರಿನ ಮೊತ್ತಕ್ಕೆ ಘನ ಮಾಟರ್‌/ಸೆಕೆಂಡ್‌ ಎಂದು ಹೆಸರು. ಹೆಕ್ಟೇರ್‌/ಸೆಂಟಿವಾಟರ್‌ 
ಅಂದರೆ, ಒಂದು ಹೆಕ್ಟೇರ್‌ ಜಮಾನಿನಲ್ಲಿ ಒಂದು ಸೆಂಟೆವಿಸಾಟರ್‌ ಆಳವಿರುವ ಒಂದು 
ಘನಮಾಟರ್‌ ನೀರು ಪ್ರತಿ ಸೆಕೆಂಡಿಗೆ ಸದಾಕಾಲವು ಹರಿಯುತ್ತ ಎಷ್ಟು ಭೂವಿಂಯಾಲ್ಲಿ 
ಬೆಳೆಯನ್ನು ಬೆಳೆಯಬಲ್ಲದೋ ಆ ಕ್ಷೇತ್ರಕ್ಕೆ ಡ್ಯೂಟಿ ಅಥವಾ ನೀರಿನ ಸಾಮಥಣ್ಯವೆಂದು 
ಹೆಸರಂ, ಪ್ರತಿ ಗಂಟೆಯಲ್ಲಿ ಹರಿಯುವ'ನೀರಿನ ಮೊತ್ತವನ್ನು ' ಲೀಟರ್‌ ಇಲ್ಲವೇ 
ಘನ ಮಿಾಟರ್‌ನಲ್ಲಿ ಅಳೆಯುತ್ತಾರೆ, 


ಅಧ್ಯಾಯ 4 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 


ಸಸ್ಯ ಸಂರಕ್ಷಣೆಯಂಂ ಕೃಷಿ ವಿಧಾನದ ಒಂದಂ ಮಹತ್ವ ದ ಭಾಗ. ಇದರಲ್ಲಿ 
ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಬೆಳೆಗಳನ್ನು ರೋಗ, ಪೀಡೆ ಮತ್ತು 
ಕ್ರಿಮಿಗಳಿಂದ ರಕ್ಷಿಸಿ ಹೆಚ್ಚು ಇಳಂವರಿಯನ್ನು ಕೊಡುವಂತೆ ಮಾಡಲಾಗಂತ್ತದೆ. 
ಹೆಚ್ಚು ಇಳುವರಿ ಬರುವಂತೆಮಾಡಲು ಅವಶ್ಯಕವಾದ ಸಸ್ಯ ಸಂರಕ್ಷಣೆಯ 

ವಿಧಾನಗಳು ಕೆಳಗಿನಂತಿವೆ : 

ಭೌತಿಕ ಅಥವಾ ಯಾಂತ್ರಿಕ ಕ್ರಮಗಳಿಂದ ಹತೋಟಿ 
' ಬೇಸಾಯ ಕ್ರಮಗಳಿಂದ ಹತೋಟಿ - 

ಕಾನೂನಿನ ಕ್ರಮದಿಂದ ಹತೋಟಿ 

ರಾಸಾಯನಿಕ ಕ್ರಮಗಳಿಂದ ಹತೋಟಿ 

ನೈಸರ್ಗಿಕ ಕ್ರಮಗಳಿಂದ ಹತೋಟಿ 


ಆಜ ಜಣ 


1. ಭೌತಿಕ ಆಥವಾ ಯಾಂತ್ರಿಕ ಕ್ರಮಗಳಿಂದ ಹತೋಟಿ 


ಕ್ರಮದಲ್ಲಿ ಕೀಟಗಳಿರುವ ಸಸಿಗಳು, ಕೀಟಗಳ ಮೊಟ್ಟೆಗಳು, ಮರಿಗಳಂ 

ಮತ್ತು ಚಿಟ್ಟೆಗಳನ್ನು ಆರಿಸುವಿಕೆ; ಕೀಟಗಳಿರುವು ರೋಗಬಂದಿರುವ, ಆಸರೆ 
ಕಳೆಗಳನ್ನು ಕಿತ್ತೆಸೆಯುವುದಂ; ಮಂಗ, ಪಕ್ಷಿಗಳನ್ನು ಓಡಿಸುವುದು, ಯಂತ್ರಗಳಿಂದ 
ಹೆದರಿಸುವುದು ; ಬಿಸಿಲಿನಲ್ಲಿ ಒಣಗಿಸುವುದು ಮುಂತಾದ ಕ್ರವಂಗಳು ಸೇರುತ್ತವೆ, 
ಕೀಟಗಳಿರುವ ಎಲೆಗಳನ್ನು ', ತೆಗೆಯುವುದು, ಎಲೆಯಂಮೇಲಿರುವ ಮೊಟ್ಟೆಗಳನ್ನು 
ಹೊರತೆಗೆಯುವುದು, ಸುಲಭವಾಗಿ ಗಿಡಕ್ಕೆ ಅಂಟಿಕೊಂಡಿರುವ ಕೀಟಗಳನ್ನು ಗಿಡವನ್ನು 
ಅಲುಗಾಡಿಸುವುದರಿಂದ ತೆಗೆಯುವುದು, ಭೌತಿಕ ಕ್ರಮವಾಗಿದೆ. ಅಲ್ಲದೆ, ಕೈ 
ಬಲೆಗಳು, ಚೀಲಗಳನ್ನು ಕಟ್ಟುವುದು, ಹಾರಾಡುವ ಕ್ರಿಮಿಗಳನ್ನು 'ಹಿಡಿಯುವುದು; 
ಅಂಟುವ ವಸ್ತುಗಳನ್ನು ಗಿಡಗಳಿಗೆ ಸವರುವುದು, ನೊಣದ ಮರಿಗಳ ಬೋನನ್ನು 
ತೋಯಿಸುವುದು, ದೀಪಕ್ಕೆ ಆಕರ್ಷಿಸಿ ಕೇಟಗಳನ್ನು(ಕಂಬಳಿ ಹುಳದ ಚಿಟ್ಟೆ, 
ಕಾಂಡ ಕೊರೆಯುವ ಹುಳದ ಚಿಟಿ ) ಹಿಡಿದು ಕೊಲ್ಲಂವುದು, ರಾತ್ರಿಯೆ ಸಮಯದಲ್ಲಿ 
ಪವನ್ನು ಹೊಲದಲ್ಲಿ ಪೈರಿನ ವಿತ್ತ ರಕ್ಕೆ ಸರಿಯಾಗಿ ನೇತುಹಾಕುವುದರಿಂದ ದೀಪದ 
Wn ತಯಾರಿಸಂವುದು ಇವೇ ಮೊದಲಾದ ಕ್ರಮಗಳಿಂದ ನಿಯಂತ್ತಿಸಬಹು 


68 ಸಾಗುವಳಿ ಉಪಕರಣಗಳು 


ದಾಗಿದೆ. ಸಂಗ್ರಹಿಸಿದ ಧ್ಯಾನಗಳಿಗೆ ಬೀಳುವ ಕೀಟಗಳನ್ನು ಅತಿಯಾಗಿರುವ ಶಾಖ 
ದಿಂದ ಅಥವಾ ಶೀತಕ್ಕೆ ಒಳಪಡಿಸುವುದರಿಂದ ಹತೋಟಿಯಲ್ಲಿಡಬಹುದು. 
- 2... ಬೇಸಾಯ ಕ್ರಮಗಳಿಂದ ಹತೋಟಿ 

ಈ ಕ್ರಮವನ್ನು ಸುಲಭವಾಗಿ ಪ್ರತಿಯೊಬ್ಬರೂ ಆಚರಣೆಯಲ್ಲಿ ತರಬಹುದು. 
ಇದರಲ್ಲಿ ರಂಟೆ ಹೊಡೆಯಂವಿಕೆ, ಹರಗುವಿಕೆ, ಮಣ್ಣು ಏರಿಸುವಿಕೆ, ಕಳೆಗಳನ್ನು 
ನಾಶಗೊಳಿಸುವಿಕೆ, ಸರದಿಬೆಳೆಗಳನ್ನು ಬೆಳೆಯುವಿಕೆ, ಮಿಶ್ರ ಬೆಳೆಗಳನ್ನು ಬೆಳೆಯುವಿಕೆ, 
ಬಿತ್ತನೆ ಮತ್ತು ಕೊಯ್ಕುವ ಕಾಲ ವೃತ್ಕಾಸ ಮಾಡುವಿಕೆ, ಆಳವಾಗಿ ಉಳುವಿಕೆ, 
ನಿರೋಧಕ ತಳಿಗಳನ್ನು ಉಪಯೋಗಿಸುವಿಕೆ, ಇವೇ ಮುಂತಾದವು ಕೀಟಗಳನ್ನು, 
ಮಣ್ಣಿನಿಂದ ಹುಟ್ಟುವ ರೋಗರುಜಿನಗಳನ್ನು ತಡೆಗಟಂ್ಬವ ವಿಧಾನಗಳಾಗಿವೆ. 
3. ಕಾನೂನಿನ ಕ್ರಮದಿಂದ ಹತೋಟಿ 

ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡಂವ ಕ್ರಿಮಿಕೀಟಗಳನ್ನು 
ತಡೆಗಟ್ಟಲು ಉಪಯೋಗಿಸುವ ಕ್ರಮವೇ ಕಾನೂನಿನ ಕ್ರಮ, ಒಂದು ದೇಶದಿಂದ 
ಇನ್ನೊಂದು ದೇಶಕ್ಕೆ ಸಸ್ಮಗಳ ವರ್ಗಾವಣೆಯಾಗುವಾಗ ` ಅವುಗಳೆಗಿರುವ ಹೊಸ 
ಕೇಟಗಳು ಬೇರೊಂದು ದೇಶಕ್ಕೆ ಹೋಗುತ್ತವೆ. ದೇಶವಿದೇಶಗಳಿಗೆ ಕೀಟ, ರೋಗ 
ಗಳನ್ನು ಹರಡುವುದನ್ನು ತಪ್ಪಿಸಲು ಕಾನೂನನ್ನು ವಿಧಿಸಲಾಗಿದೆ. ಇದರ ಮೂಲ 
ಉದ್ದೇಶ ಬೇರೆ ದೇಶಗಳಿಂದ ಬರುವ ಹೊಸ ಕೇಟ, ರೋಗಗಳನ್ನು ಮತ್ತು ರಾಜ್ಯ 
ದಿಂದ ರಾಜ್ಯಕ್ಕೆ ಹರಡುವ ಪೀಡೆಯನ್ನು ತಪ್ಪಿಸುವುದಾಗಿದೆ. 

ಪರದೇಶದಿಂದ ಬರುವ ಸಸ್ಕ ಅಥವಾ ಬೀಜಗಳನ್ನು ವಿಮಾನ ನಿಲ್ದಾಣದಲ್ಲಿ 
ರುವ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡುಹೋಗಿ ಪರೀಕ್ಷಿಸಿದ ಬಳಿಕ ಅವುಗಳನ್ನು 
ಬಿಡುಗಡೆಮಾಡಲಾಗುತ್ತದೆ. ಇದು ಒಂದು ದೇಶದಿಂದ ಇನ್ನೊಂದಂ ದೇಶಕ್ಕೂ 
ದೇಶದಲ್ಲಿಯ ಒಂದು ಪ್ರದೇಶದಿ:ದ ಇನ್ನೊಂದು ಪ್ರದೇಶಕ್ಕೂ ಕೀಟ, ರೋಗಗಳ 
ಹರಡಿಕೆಯನ್ನು ಹತೋಟಿಯಲ್ಲಿಡಲು ಸಹಾಯಕವಾಗುತ್ತದೆ. 
4, ರಾಸಾಯನಿಕ ಕ್ರಮಗಳಿಂದ ಹತೋಟಿ 

ಇದು ಸರ್ವಸಾಮಾನ್ಯೈವಾದ ಹತೋಟಿ ಕ್ರಮವಾಗಿದೆ. ಈ ಕ್ರಮದಲ್ಲಿ 
ಗಿಡಗಳಿಗೆ, ಗಿಡದ ಭಾಗಗಳಿಗೆ, ಬೀಜಗಳಿಗೆ, ಮಣ್ಣಿಗೆ ರಾಸಾಯನಿಕಗಳನ್ನು ಸಿಂಪಡಿಸು 
ವುದರಿಂದ, ಧೂಳಿಸಂವುದರಿಂದ, ಧೂಪನದಿಂದೆ, ಅಕರ್ಷಕ (ವಿಷಪೂರಿತ ಗುಳಿಗೆಗಳಿಂದ) 
ಪಾಷಾಣಗಳನ್ನು ಉಪಯೋಗಿಸುವುದರಿಂದ ರೋಗ, ಕ್ರೈಮಿಕೀಟಗಳನ್ನು ಹತೋಟಿ 
ಯಲ್ಲಿಡಬಹುದು. 
5, ನೈಸರ್ಗಿಕ ಕ್ರಮಗಳಿಂದ ಹತೋಟ 

ಕೀಟಗಳ ನೈಸರ್ಗಿಕ ಶತ್ರುಗಳನ್ನು ಬಳಸಿಕೊಂಡು ಅವುಗಳನ್ನು ಹತೋಟಿಯಲ್ಲಿಡ 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 69 


ಬಹುದಾಗಿದೆ. ಉದಾಹಂಣೆಗೆ ಪರತಂತ್ರ ಜೀವಿಗಳು, ಸೊಳ್ಳೆ ಕೀಟಗಳು, ಏಕಾಣು 
ಜೀವಿಗಳ, ಶಿಲೀಂಧ್ರಗಳು ಮತ್ತು ವಿಷಾಣುಗಳನ್ನು ಉಪಯೋಗಿಸುವುದರಿಂದ 
ನಿಯಂತ್ರಿಸಸ/ಹುದಾಗಿದೆ. ಈ ನೈಸರ್ಗಿಕ ಶತ್ರುಗಳನ್ನು ಉಪಯೋಗಿಸುವಾಗ ಅವುಗಳು 
`ಸಸ್ಮನಾಶಕಗಳಾಗಿರಬಾರದೆಂಬ ಅಂಶವನ್ನು ಗಮನದಲ್ಲಿಡಬೇಕು. 


ರಾಸಾಯನಿಕ ಹತೋಟಿ ಕ್ರಮವೇ ಈಗ ಹೆಚ್ಚು ಬಳಕೆಯಲ್ಲಿರುವ ಕ್ರಮ. 
ರಾಸಾಯನಿಕಗಳು ಯಾವ ರೀತಿ ವರ್ಕಿಸುತ್ತವೆ, ಯಾವ ರೂಪದಲ್ಲಿ ದೊರೆಯುತ್ತವೆ . 
ಎಂದಂ ಮತ್ತು ಆವುಗಳನ್ನು ಉಪಯೋಗಿಸುವ ಉಪಕರಣಗಳನ್ನು ಕುರಿತು 
ಕೆಳಗೆ ಕೊಟ್ಟಿದೆ; ` 


ಕೀಟನಾಶಕಗಳನ್ನು 1. ಉದರ ಪಾಷಾಣ, 2. ಸ್ಪರ್ಶ ಪಾಷಾಣ, 3 ಅನಿಲ 
ಪಾಷಾಣ, 4. ಶರೀರಾಂತರ್ಗತ ಫಾಷಾಣ ಹಾಗೂ 5. ಚಿಕಿತ್ಸಕ ಪಾಷಾಣಗಳೆಂದು 
ವಿಂಗಡಿನಬಹುದಾಗಿದೆ, 


1. ಉದರ ಪಾಪಾಣ: ಈ ಪಾಷಾಣಗಳನ್ನು' ಕೀಟಗಳು ಸೇವಿಸುವುದರಿಂದ 
ಉದರ ಮತ್ತು ಅನ್ನನಾಳಗಳಲ್ಲಿ ಪ್ರತಿಕ್ರಿಯೆ ಉಂಟಾಗಿ ಕೀಟಗಳು ನಾಶವಾಗುತ್ತವೆ. 
ಎಲೆ ತಿನ್ನುವ ಹುಳು, ನೊಣ, ಮಿಡತೆ, ಇಲಿ ಮುಂತಾದವುಗಳನ್ನು ಈ ಪಾಷಾಣ 
ಗಳಿಂದ ಕೊಲ್ಲಬಹುದು. 


2. ಸ್ಪರ್ಶ ಪಾಹಾಣ: ಕೀಟಗಳ ಶರಿ:ರಬ್ರ ಪಂಷಾಣಗಳನ್ನು ಸ್ಪರ್ಶಿಸಿದಾಗ 
ನರಗಳಮೂಲಕ ಶರೀರದೊಳಕ್ಕೆ ಹಾದುಹೋಗಿ ಕೀಟಗಳನ್ನು ಕೊಲ್ಲುತ್ತವೆ, ಕೀಟಗಳ 
ಮೇಲೆ ಅಥವಾ ಕೇಟಿಗಳು ಚಲಿಸುವ ಸ್ಥಳಗಳಲ್ಲಿ ಪಾಖಾಣವನ್ನು ೩೨ಪಡಿಸು: ದರಿಂದ 
ಕೀಟಗಳನ್ನು ಹತೋಟಿ ಯಲ್ಲಿಡಬಹುದಂ. 


3. ಅನಿಲ ಪಾಷಾಣ : : ವಿಷಪೂರಿತ ಪಾಷಾಣಗಳನ್ನು ಅನಿಲರೂಪದಲ್ಲಿ 
ಬಿಡುವುದರಿಂದ ಕೀಟಗಳ ಶ್ವಾಸಕೋಶಗಳಿಗೆ ಸೇರಿ ಉಸಿರಾಡಲು ತೊಂದರೆಯಾಗಿ 
ಕೀಟಗಳು ನಾಶವಾಗುತ್ತವೆ. ಉದಾಹರಣ ಗೆ HCN ಅನಿಲ ಪಾಷಾಣ; ಇದರಿಂದ 
ಸಂಗ್ರಹಿಸಿದ ಕೀಟಗಳು ಮತ್ತು ಇಲಿಗಳನ್ನು ನಾಶಪಡಿಸಲಾಗುತ್ತದೆ. 


4. ಶರೀರಾಂತರ್ಗತ ಪಾಷಾಣ : ಈ ವಿಷಯಗಳನ್ನು ಎಲೆಗಳಿಗೂ ಬೇರು 
ಗಳಿಗೂ ಸೇರುವಂತೆ ಪ್ರಯೋಗಿಸುವುದರಿಂದ ಸಸ್ಮದ ಎಲ್ಲಾ ಭಾಗಗಳೂ ವಿಷಪೂರಿತ 
ವಾಗುತ್ತವೆ. ಅಗ ಇಡಿಯ ಗಿಡವು ಕೆಲವು ದಿನಗಳವರೆಗೆ ಕೀಟಗಳಿಗೆ ವಿಷಮಯವಾಗಿರು 
ತ್ತದೆ. ಈ ಸಮಯದಲ್ಲಿ ಕೀಟಗಳು ಸಸ್ಯದ ಯಾವ ಭಾಗವನ್ನು ಕಚ್ಚಿದರೂ ಕೀಟದ 
ಉದರಕ್ಕೆ ಸೇರಿ ಉದರ ಪಾಷಾಣವಾಗಿ ಕೀಟಗಳನ್ನು ಕೊಲ್ಲುತ್ತದೆ. ಇದು ಸಂಪರ್ಕ 
ಪಾಷಾಣದಂತೆಯೂ ವರ್ತಿಸುತ್ತದೆ. 


70 ಸಾಗುವಳಿ ಉಪಕರಣಗಳು 


5. ಚಿಕಿತ್ಸಕ ಪಾಹಾಣಗಳು: ಈ ಪಾಷಾಣಗಳು ರೋಗಾಣುಗಳ ಕೀಟಗಳ 
ಹೊರಗಿನ ಕವಚವನ್ನು ಛೇದಿಸಿಕೊಂಡು ಅಂಗಾಂಗಗಳನ್ನು ಸೇರಿ ಕೀಟಗಳನ್ನು 
ಕೊಲ್ಲುತ್ತವೆ. 


ಕೀಟನಾಶಕ ಇಳಿಕೆಗಳು: ನೂರಕ್ಕೆ ನೂರು ಅಂಶವುಳ್ಳ ಪಾಷಾಣಗಳನ್ನು 
ಪ್ರಯೋಗಿಸುವ ಬದಲು ಅವುಗಳ ಪ್ರಬಲತೆಯನ್ನು (ತೆಳವು ಇಲ್ಲವೇ ದುರ್ಬಲಮಾಡಿ) 
ಕಡಮೆಮಾಡಿ ಪ್ರಯೋಗಿಸಬೇಕಾಗುತ್ತದೆ. ಇವುಗಳಿಗೆ “ಇಳಿಕೆಗಳು' ಎಂದು ಹೆಸರು. 
ಇಳಿಕೆಗಳು ಘನ, ದ್ರವ, ಧೂಪಗಳ ರೂಪದಲ್ಲಿಯೂ ಇರಬಹುದು. 


ಇಳಿಕೆಗಳು ಪೇಟೆಯಲ್ಲಿ ಸಾವಕಾನ್ಯವಾಗಿ ಧೂಳುಪುಡಿ, ಹೀರಂಪುಡಿ, ನೆನೆಪುಡಿ, 
ನೊರೆವಸ್ತು, ದ್ರಾವಣ, ಮತ್ತು ಅಂಟುಗಳ ರೂಪದಲ್ಲಿ ದೊರಕುತ್ತವೆ. 


ಧೂಳು ಪುಡಿ: ಇವು ಧೂಳಿಸುವ ಯಂಂತ್ರಗಳಿಂದ ಸುಲಭವಾಗಿ ಧೂಳಿಸಲು 
ಬರುವಂತೆ ಇರುತ್ತವೆ. ಧೂಳೆಂಪುಡಿಗಳಂ ನೀರಿರದ ಪ್ರದೇಶಗಳಲ್ಲಿ ಉಪಯೋಗಿಸಲು 
ಹೆಚ್ಚು ಉಪಯುಕ್ತ. ಇವು ಬಳಕೆಗೆ ಸುಲಭ, ಧೂಳಿಸಿದ ಪುಡಿಯು ಬಹಳ ದಿನಗಳ 
ವರೆಗೆ ಸಸ್ಯಗಳಿಗೆ ಅಂಟಿಕೊಂಡಿರುವುದಿಲ್ಲ. ಉದಾಹರಣೆಗೆ, ಕಾಪರ್‌ ಫಂಗಿಸೈಡ್‌, 


ಧೂಳಿಗಿಂತ ಹರಳಿನ ರೂಪದಲ್ಲಿರುವ ಕೀಟನಾಶಕಗಳಿಂದ ಕೆಲವು ಅನುಕೂಲತೆ 
ಗಳಿವೆ. ಇವು ಗಾಳಿಯಲ್ಲಿ ತೂರಿಹೋಗುವುದಿಲ್ಲ. ಉಪಯೋಗಿಸುವಾಗ ಅಕ್ಕಪಕ್ಕದ 
ಬೆಳೆಗಳಿಗೆ ಹಾನಿಯನ್ನುಂಟುಮಾಡುವುದಿಲ್ಲ. ಕೀಟಾಕರ್ಷಕ ವಿಷಪೂರಿತ ಆಹಾರ 
ಗಳನ್ನು ಗಿಡಗಳಲ್ಲಿಡಂವುದರಿಂದ ಕೀಟಗಳನ್ನು ಹತೋಟಿಯಲ್ಲಿಡಬಹುದು, ಇರುವೆ 
ಗಳನ್ನು ಹತೋಟಿಯಲ್ಲಿಡಲು ಆಹಾರದ ಪಾಷಾಣಗಳನ್ನು ಇರುವೆಗಳು ಚಲಿಸುವ 
ಸಾಲುಗಳಲ್ಲಿ ಹಾಕುತ್ತಾರೆ, 


ಹೀರುಪುಡಿ ಈ ಪುಡಿಗಳನ್ನು ಧೂಳಿಸುವುದರಿಂದ, ಆವು ಕೀಟಗಳ ರಕ್ಷಾಕವಚ 
. ಗಳಿಂದ "ಲಿಪಿಡ್‌'ಎಂಬ ದ್ರವವನ್ನು ಹೀರಿಕೊಂಡು ಒಣಗಿ ಸಾಯುವಂತೆ ಮಾಡುತ್ತವೆ. 


ನೆನೆಪುಡಿ : ಇವುಗಳನ್ನು ನೀರಿನಲ್ಲಿ ತೇಲುವಂತೆಮಾಡಿ ಕೀಟಗಳಿಗೆ ಪ್ರಯೋಗಿಸು 
ತ್ತಾರೆ... ಇವುಗಳ ಕೀಟನಾಶಕ ಶಕ್ತಿಯು ಶೇಕಡಾ 15-95 ರವರೆಗಿರುತ್ತದೆ, 
ಬಲವರ್ಧಕ ಪುಡಿಯನ್ನು ನೀರಿನಲ್ಲಿ ಬೆರೆಸಿ, ಬೇಕಾದ ಶಕ್ತಿಗೆ ಪರಿವರ್ತಿಸಿ ಸಿಂಪಡಿಸ 
ಲಾಗುತ್ತದೆ. ಮೊದಲು ನೆನೆಪುಡಿಯನ್ನು ಗಂಳಿಗೆಯ ರೂಪದಲ್ಲಿ ಮಾಡಿ ಹೆಚ್ಚು 
ನೀರಿನಲ್ಲಿ ಹಾಕಿ ಕಲಕುವುದರಿಂದ ನೆನೆಪ್ರಡಿಯ ದ್ರಾವಣವನ್ನು ತಯಾರಿಸಬಹಂದು. 


ನೊರೆವಸ್ತು ;: ಇವುಗಳನ್ನು ಎರಡು ಬೇರೆ ಬೇರೆ ದ್ರಾವಣಗಳ ಮಿಶ್ರಣದಿಂದ 
ತಯಾರಿಸಲಾಗುತ್ತದೆ. ಎರಡು ದ್ರಾವಣಗಳನ್ನು ನೀರಿನ ಜೊತೆಗೆ ಬೆರೆಸಿ ಅದಕ್ಕೆ 
ಶುದ್ಧೀಕಾರಕವನ್ನು ಸೇರಿಸಲಾಗುತ್ತದೆ. ಇದರಿಂದ ಕೀಟನಾಶಕ ಶಕ್ತಿ ಹೆಚ್ಚುತ್ತದೆ, 


ಸಸ್ಮ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 71 


ತೇಲುವ ವಸ್ತುಗಳಿಗಿಂತ ಇದು ಹೆಚ್ಚು ಸ್ಮಿರವಾಗಿದ್ದು ಸಸ್ಯಗಳ ಮೇಲೆ ಸಮವಾಗಿ 
ಹರಡಿಕೊಳ್ಳುತ್ತದೆ. ನೊರೆ ವಸ್ತುಗಳ ಸಾಗಣೆ ಸ್ವಲ್ಪ ಭಾರವೆನಿಸುತ್ತದೆ. 


ದ್ರಾವಣ: ಕೀಟನಾಶಕಗಳಂ ನೀರಿನಲ್ಲಿ ಕರಗದಿರುವಾಗ ದ್ರಾವಣಗಳನ್ನು 
ಬಳೆಸುತ್ತಾರೆ. ಡಿ.ಡಿ.ಟಿ.ಯನ್ನು ಸೀಮೆಎಣ್ಣೆಯೊಂದಿಗೆ ಬೆರೆಸಿದ ದ್ರಾವಣವನ್ನು 
ನೊಣ, ಸೊಳ್ಳಿಗಳನ್ನು ಹತೋಟಿಯನ್ಲಿಡಲು ಉಪಯೋಗಿಸಲಾಗುತ್ತದೆ. ಈ 
ದ್ರಾವಣಗಳಂ ಸ್ಥಿರತೆ, ಬೆರೆಯುವಿಕೆ, ಇತ್ಯಾದಿ ಗುಣಗಳನ್ನು ಹೊಂದಿರಬೇಕು. 


ಅಂಟು : ಈ ಪದಾರ್ಥಗಳು, ಪೇಟೆಗಳಲ್ಲಿ ಸುಲಭವಾಗಿ ಸಿಕ್ಕುತ್ತವೆ. ಇವು 
ಗಳನ್ನು ಮರದ ಕಾಂಡಗಳಿಗೆ ಲೇಪಿಸುತ್ತಾರೆ. ಇದರಿಂದ ಮರಗಳ ಮೇಲೆ ಇರುವ 
ಇರುವೆ, ಜೀರುಂಡೆ, ಪತಂಗ, ಮುಂತಾದವುಗಳಿಂದ ಕಾಂಡದ ರಕ್ಷಣೆ ಸಾಧ್ಯವಾಗುತ್ತದೆ. 
ಇದರ ಸಾಫಲ್ಯತೆ ಅಂಚುಗಳ ಅಂಟು ಸಾಮರ್ಥ್ಯ ಮತ್ತು ಅವುಗಳಲ್ಲಿರುವ ವಿಷ 
ಪದಾರ್ಥಗಳನ್ನು ಅವಲಂಬಿಸಿರುತ್ತದೆ. 


ಕೆಲವು ಕೀಟನಾಶಕಗಳನ್ನು ಆವಿಯಾಗುವ ದ್ರಾವಕಗಳಲ್ಲಿ ಕರಗಿಸಿ ಒತ್ತಡ 
ವಿರುವ ಕುಲುಮೆಯೆಲ್ಲಿ ಹಾಕುತ್ತಾರೆ. ದ್ರಾವಣವನ್ನು ಸೂಸುಬಾಯಿಯ ಮೂಲಕ 
ಬಿಡುಗಡೆ ಮಾಡುವುದರಿಂದ ಸಣ್ಣ ಅಣುರೂಪದಲ್ಲಿ ಹೊರಬಂದು ಗಿಡಗಳ ಮೆಲೆ 
ಶೇಖರಗೊಳ್ಳುತ್ತವೆ. ವಿಷಪದಾರ್ಥಗಳನ್ನು ಬಿಟ್ಟು ದ್ರವವು "ಬಾಷ್ಟೀಭವನ' 
ಹೊಂದುತ್ತದೆ. 


ಈ ಕೀಟನಾಶಕಗಳನ್ನು ಉಪಯೋಗಿಸುವ ಉಪಕರಣಗಳಿಗೆ "ಸಸ್ಯ ಸಂರಕ್ಷಣೆ” 
ಉಪಕರಣಗಳೆಂದು ಹೆಸರು. ಇವು ಮೂರು ಬಗೆಯವಿರುತ್ತವೆ. 1. ಸಿಂಪರಣೆ 
. ಉಪಕರಣ 2, ಧೂಳಿಸುವ ಯಂತ್ರ 3. ಧೂಪನ ಉಪಕರಣ. 


1. ಸಿಂಪರಣೆ ಉಪಕರಣ \ 

ಇವುಗಳನ್ನು ನೊರೆವಸ್ತೂಗಳು. 'ದ್ದಾ ್ರಿವಣಗಳು ಮತ್ತು ತೇಲುವ ಕೀಟನಾಶಕ 
ಗಳನ್ನು ಸಿಂಪಡಿಸಲು ಉಪಯೋಗಿಸಲಾಗುತ್ತದೆ, ಇವುಗಳಲ್ಲಿ ವಾಯು ಒತ್ತಡ 
ಸ್ಟೇಯಂ* ಮತ್ತು ಜಲ ಒತ್ತಡ ಸ್ಟ್ರೇಯರ್‌ಗಳೆಂದು ಎರಡು ವಿಧ. ಮೊದಲಿನದರಲ್ಲಿ 
ಗಾಳಿಯ ಒತ್ತಡದಿಂದಲೂ ಎರಡನೆಯದರಲ್ಲಿ ನೀರಿನ ಒತ್ತಡದಿಂದಲೂ ದ್ರಾವಣವನ್ನು 
ತುಂತುರುಗೊಳಿಸಲಾಗಂತ್ತದೆ. 


ಸಾಮಾನ್ಯವಾಗಿ ಎಲ್ಲಾ ಸಿಂಪರಣಾ ಯಂತ್ರಗಳಲ್ಲೂ ಕೆಲವು ಮುಖ್ಯ ಭಾಗ 
ಗಳಿರುತ್ತವೆ ; 


72 ಸಾಗುವಳಿ ಉಪಕರಣಗಳು 


1, ಸಂಗ್ರಾಹಕ ಕಡಾಯಿ (ಟ್ಯಾಂಕ್‌) 2. ಪಂಪು (ರೇಚಕ) 

3. ಕಲಕುವ ಸಾಧನ 4. ಒತ್ತಡ ಮಾಪಕ 
5. ಕವಾಟಗಳಂ 6. ಸೋಸುವ ಸಲಕರಣೆ (ಜರಡಿ) 
7. ನಳಿಕೆಗಳು 8, ಲೋಹದ ನಾಳಿಕಿ 

9. ಸಿಂಪರಣೆ ಕೊಳವೆ 10, ನಿಯಂತ್ರಣ ಸಾಧನ 

11. ವಾಯು ಕೊಳವೆ 12. ಸೂಸುಬಾಯಿಂ 


ಸಾಮಾನ್ಕವಾಗಿ ಉಪಯೋಗಿಸುವ ಸಿಂಪರಣಾ ಯಂತ್ರಗಳು ಈ ಕೆಳಗಿನಂತಿವೆ: 


1. ಪಿಚಕಾರಿ: ಇದು ಒಂದು ಕೊಳವೆ, ರಬ್ಬರಿನ ಅಥವಾ ಚರ್ಮದೆ ಒಂದು 
ಬೆಣೆ, ಬೆಣೆಕೋಲು ಹಾಗೂ ಮುಚ್ಚಳಗಳನ್ನು ಹೊಂದಿರುತ್ತದೆ. 


ಇದನ್ನು ಉಪಯೋಗಿಸಲು, ಓಿಡಿಕೆಯನ್ನು ಮೇಲೇರಿಸಿಕೊಂಡು ಚಿಪಿಕಾರಿ 
ಯನ್ನು ಹಿಂದಕ್ಕೆಳೆಯುವುದರಿಂದ ದ್ರವವು ಕೊಳವೆಯಲ್ಲಿ ಬರುತ್ತದೆ. ಅನಂತರ 
ಇದನ್ನು ಬಕೆಟ್‌ನಿಂದ ಹೊರತೆಗೆದು ಔಷಧಿ ಹೊಡೆಯಬೇಕಾದೆಡೆಗೆ ತಿರುಗಿಸಿ 
ಹಿಡಿಕೆಯನ್ನು ಒಳಕ್ಕೆ ತಳ್ಳಿದಾಗ ದ್ರವವು ಹೊರಬರುತ್ತದೆ. ಇವುಗಳನ್ನೂ ಸಣ್ಣ 
ಪ್ರಮಾಣದ ತೋಟ ಮತ್ತು ಕೈತೋಟಗಳಲ್ಲಿ ಬಳಸುತ್ತಾರೆ. 

2, ಒಂದು ಸಿಲಿಂಡರಿನ ಬಕೆಟ್‌ ಹಂಪು: ಈ ಪಂಪ್‌ ನಲ್ಲಿ ಒಂದು ಕೊಳವೆ 
(ಬ್ಯಾರೆಲ್‌), ಕವಾಟಗಳು, ಆಡುಬಿಣೆ, ಹಿಡಿಕೆ, ನಳಿಕೆ ಲೋಹದ ಕಡ್ಡಿ, ಸೂಸುಬಾಯಿ, 
ಅದರ ಮುಚ್ಚಳಗಳು, ರಿಕಾಪು ಮತ್ತು ಆಧಾರಗಳು ಇರುತ್ತವೆ. 


ಈ ಪಂಪ್‌ನಿಂದ ಕೆಲಸಮಾಡಲು ಎರೆಡು ಆಳುಗಳು ಬೇಕು. ಒಬ್ಬನು 
ಪಂಪನ್ನು ಉಪಯೋಗಿಸಲು, ಮತ್ತೊಬ್ಬನು ಸಿಂಪಡಿಸಲು; ಪಂಪಿನಿಂದ ಕೆಲಸ 
ಮಾಡಲು, ಮೊದಲು ಪಂಪನ್ನು ಸೋಸಿದ ರಾಸಾಯನಿಕ ದ್ರವವೃಳ್ಳ ಟಕೆಟ್‌ 
ನಲ್ಲಿಡಬೇಕು, ಬಕೆಟ್‌ನ ಎತ್ತರಕ್ಕನುಗಂಣವಾಗಿ ರಿಕಾಪಿನ ಆಧಾರವನ್ನು ಹೊಂದಿಸಿ 
ಕೊಳ್ಳಬೇಕಂ. ರಿಕಾಪಿನ ಮೇಲೆ ಕಾಲನ್ನಿರಿಸಿ, ಸೈಕಲ್‌ ಪಂಪಿನಂತೆ ನಿಧಾನ 
ವಾಗಿ ಬೆಣೆಯನ್ನು ಕೆಳಕ್ಕೂ ಮೇಲಕ್ಕೂ ಆಡಿಸಬೇಕು. ಸಿಂಪಡಿಸುವವನು ಸಿದ್ಧ 
ನಾಗಿರಬೇಕು. ಒಂದೇ ಸಮನೆ ಸಿಂಪಡಿಸುವ ಕಾರ್ಯವನ್ನೆಸಗಲು "ದ್ವಿಮುಖ 
ಪಂಪು' ಗಳನ್ನು ಜೋಡಿಸಿರುತ್ತಾರೆ, ಇಂಥ ಪಂಪುಗಳಲ್ಲಿ ಬೆಣೆಯನ್ನು ಮೇಲಕ್ಕೆಳೆದಾಗ 
ಮತ್ತು ಕೆಳಕ್ಕೆ ತಳ್ಳುವಾಗಲೂ ಸಿಂಪರಣೆಯಾಗುತ್ತದೆ, ಹೀಗೆ ಒಂದೇ ಸಮನೆ ಸಿಂಪರಣೆ 
ಮಾಡಬಹಂದಾಗಿರುತ್ತದೆ. ಇದನ್ನು ಎಲ್ಲ ತರಹದ ಸ್ಥಿತಿಗಳಲ್ಲಿಯೂ ಉಪಯೋಗಿಸ 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 73 


ಬಹುದು. ಸಾಮಾನ್ಯವಾಗಿ ಚಿಕ 


ಕ ಗಿಡಗಳಿಗೊ, ಪೊದೆಗಳಲ್ಲೂ ಸಿಂಪರಣೆ 
ಮಾಡಬಹುದು. 

















ಚಿತ್ರ 28 ; ಒಂದು ಸಿಲಿಂಡರಿನ ಬಕೆಟ್‌ ಪಂಪ್‌ 


1. ಕವಾಟ ಮತ್ತು ಅದರ ಭಾಗಗಳು, 2. ಪಂಪಿನ ಕೊಳವೆ, 3, ಹರಿತದ ಕೊಳವೆ, 
4. ಲೋಹದ ಕಡ್ಡಿ, 5. ಸೂಸುಬಾಯಿ ಮತ್ತು ಆದರ ಭಾಗಗಳು, 6, ಆಡುಬೆಣೆ, 
7. ಆಡುಬೆಣೆಯ ದಂಡ, 8. ಹಿಡಿಕೆ, 9, ರಿಕಾಪ್ತ 


74 - ಸಾಗುವಳಿ ಉಪಕರಣಗಳು 


3. ಎರಡು ಸಿಲಿಂಡರಿನ ಬಕೆಟ್‌ ಪಂಪ್‌: ಇದು ಸಹ ಒಂದಂ.ಕೊಳೆವೆಯ 
ಪಂಪಿನಂತಿದ್ದು, ಒಂದು ಹೆಚ್ಚಿನ ಕೊಳವೆಯನ್ನು ಇದಕ್ಕೆ ಸೇರಿಸಲಾಗಿರುತ್ತದೆ, ಈ 
ಹೆಚ್ಚನ ಕೊಳವೆಯನ್ನು ವಾಯುವಿನ ಒತ್ತಡವನ್ನು ಸಂಗ್ರಹಿಸಲು ಉಪಯೋಗಿಸುವು , 




















ಲ 


ಚಿತ್ರ 29: ಎರಡು ಸಿಲಿಂಡರ್‌ನ ಬಕೆಟ್‌ ಪಂಪ್‌ 


1. ಹೀರು ಕವಾಟ-ಅದರ ಭಾಗಗಳು, 2, ಹೊರಮಾರ್ಗ ಕವಾಟ, 3, ಪಂಪ್‌ನ 
ಕೊಳವೆ, 4, ಒತ್ತಡ ಕೋಣೆ, 5, ಹರಿತದ ನಳಿಕೆ, 6. ಹರಿತದ ಪೈಪ್‌, 7. ಟ್ರಿಗರ್‌ 
(ವಿಯೋಜಕ ಪಟ್ಟಿ), 8. ಲೋಹದ ಕಡ್ಡಿ, 9, ಸೂಸುಬಾಯಿ ಮತ್ತು ಅದರ 
ಭಾಗಗಳು, 10. ಆಡುಬೆಣೆ, 11, ಆಡುಬೆಣೆಯ ದಂಡ, 12, ಹಿಡಿಕೆ, 13, ರಿಕಾಪು, 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 75 


ದರಿಂದ ಇದನ್ನು ಒತ್ತಡದ ಭಾಗ ಎನ್ನುತ್ತಾರೆ, ಇದರಿಂದ ಒಂದೇ ಸಮನೆ, 
ಸಾಮಾನ್ಯವಾಗಿ ಔಷಧಿಯನ್ನು ಸಿಂಪಡಿಸಲು ಸಾಧ್ಯವಾಗುತ್ತದೆ. ಪಂಪಿನ ಕೊಳವೆ 
ತಳದಲ್ಲಿ ಹೀರುಕವಾಟವನ್ನು ಮತ್ತು ಒತ್ತಡದ ಭಾಗದ ತಳದಲ್ಲಿ ಬಸಿಕವಾಟವನ್ನು 
ಜೋಡಿಸಲಾಗಿರುತ್ತದೆ. ಔಷಧಿಯನ್ನು ಕಲಕುವ ಸಲುವಾಗಿ ಒತ್ತಡ ಕೋಣೆಯ 
ತಳಭಾಗದಲ್ಲೊಂದು ಸಣ್ಣ ರಂಧ್ರ ಮಾಡಿರುತ್ತಾರೆ. ಗಾಳಿಯೇ ಔಷಧಿಯನ್ನು 
ಕಲುಕುವುದರಿಂದ ಬೇರೆ ಯಾವ ಸಾಧನವೂ ಅವಶ್ಯವಿರುವುದಿಲ್ಲ. 
ಸಿಂಪರಣೆ ಮಾಡುವಾಗ ಪಂಪನ್ನು ಸೋಸಿದ ರಾಸಾಯನಿಕವುಳ್ಳ ಬಕೆಟ್ಟೆನಲ್ಲಿಡ 
ಬೇಕು. ಬೇಕಾದ ಎತ್ತರವನ್ನು ಬಕೆಟ್ಟಿನ ಎತ್ತರಕ್ಕೆ ಯಥೋಚಿತವಾಗಿ ಹೊಂದಿಸಿ 
ಕೊಳ್ಳಬೇಕು. ಈ ಮೊದಲೆಳ ಹೇಳಿದಹಾಗೆ ಬೆಣೆಯನ್ನು ಹಿಡಿಕೆಯ ಸಹಾಯದಿಂದ 
ಮೇಲಕ್ಕೂ ಕೆಳಕ್ಕೂ ಆಡಿಸುಶ್ರಿಲಬೇಕು. ಒತ್ತಡ ದ್ರವವನ್ನು ಹರಿಯಂವ ನಳಿಕೆ 
ಯಲ್ಲೂ ಒತ್ತಡ ಭಾಗದಲ್ಲಿಯೂ ತುಂಬಲು ಹೆಚ್ಚು ಬಾರಿ ಪಂಪುಮಾಡಬೇಕಾಗುತ್ತದೆ. 
. ಪಂಪಿನೊಡನೆ ಕಾರ್ಯಮಾಡುವುದು ಕಷ್ಟವಾದಾಗ ಒತ್ತಡದ ಭಾಗ ಮತ್ತು ನಳಿಕೆಗಳು 
'ಒತ್ತರಿಸಿದ ದ್ರವದಿುದ ತುಂಬಿದೆ [ನಂದು ತಿಳಿಯಬೇಕು. ಈ ಸ್ಮಿತಿಗೆ ಬಂದಕೂಡಲೇ 
|. ಸೂಸುಬಾಯಿಯನ್ನು ಕೆರೆದು ಸಿಂಪಡಿಕೆ 
ಕಾರ್ಯ ಪ್ರಾರಂಭಿಸಬೇಕು. 


ಒತ್ತಡಭಾಗದ ತಳದಲ್ಲಿರುವ ರಂಧ್ರ 

ದಲ್ಲಿ ಬಲವಾದ ಒತ್ತಡದ ದ್ರವದ 

ರಣ್‌ ಬುಗ್ಗೆಯು ಹಾಯಂವುದರಿಂದ ಬಕೆಟ್ಟಿನ 

` ಲ್ಲಿಯ ರಾಸಾಯನಿಕ ದ್ರವವನ್ನು ಕಲಕಿಸಂ 

| ತ್ತದೆ, ಹೀಗೆ ಸ್ವಯಂಪ್ರೇರಿತ ಬುಗ್ಗೆಯು 

ರಾಸಾಯನಿಕ ದ್ರವವನ್ನು ಕಲಕುವಂತೆ 
ಮಾಡುತ್ತದೆ. ` 


\ 4. ಕಾಲಿನಿಂದ ನಡೆಸುವ(ಪೆಡಲು) 
ಪಂಪು: ಇದರ ಹೆಸರೇ ಸೂಚಿಸಂವಂತೆ 
b ಇದನ್ನು ಕಾಲಿನಿಂದ ತುಳಿಯುವುದರಿಂದ 
ಕಾರ್ಯ ನಿರ್ವಹಿಸಲಾಗುತ್ತದೆ. ಹೆಚ್ಚು 
ಅನುಕೂಲಕ್ಕೆಂದು ಈ ಪಂಪನ್ನು ಮಾಡ 
ಚಿತ್ರ 30: ಪೆಡಲ್‌ (ಕಾಲೊಕ್ತಿಗೆ) ಪಂಪು ಲಾಗಿದೆ. ಇದನ್ನು ಉಪಯೋಗಿಸುವಾಗ 
1. ತಳ, 2. ಪಂಪಿನ ಕೊಳವೆ, 3. ಒತ್ತಡ ಬಕೆಟ್‌ ಪಂಪಿನಲ್ಲಿ ಮಾಡುವಂತೆ ಬಾಗಿ 
ಕೋಣೆ, 4. ಕಾಲೊತ್ತಿಗೆ (ಪೆಡಲ್‌) ನಿಲ್ಲಬೇಕಾಗುವುದಿಲ್ಲ, 








76 ಸಾಗುವಳಿ ಉಪಕರಣಗಳು 


ಇದರ ಮಂಖ್ಯ ಭಾಗಗಳಿಂದರೆ ಕಾಲೊತ್ತಿಗೆ(ಪೆಡಲ್‌) ಪಂಪು, ಪಂಪಿನ 
ಕೊಳವೆ, ಆಡುಬೆಣೆ, ಬೆಣೆಯದಂಡ, ಸ್ಟ್ರಿಂಗ್‌ ಕಾಲೊತ್ತಿಗೆ, ಸ್ಟ್ರಿಂಗ್‌ ಕಾಲೊತ್ತಿಗೆಯ 
ಮೀಟುಗೋಲು, 


ಸಿಂಪರಣ ಕಾರ್ಯವನ್ನು ಪ್ರಾರಂಭಿಸುವ ದಃ ದಲು ಹೀರುಭಾಗದ ನಳಿಕೆ 
ಯನ್ನು ಸರಿಯಾಗಿ ಸೋಸಿದ ರಾಸಾಯನಿಕ ದ್ರವವಿರುವ ಕಡಾಯಿಂ ಅಥವಾ ಬಕೆಟ್ಟೆ 
ನಲ್ಲಿಡಬೇಕು.  ಹೀರುಕೊಳವೆ. ಮತ್ತು ಒತ್ತಡದ ಕೋಣೆಯನ್ನು ದ್ರವದಿಂದ 
ತುಂಬಲು ಹಲವು ಒತ್ತುಗಳನ್ನು ಕೊಡಬೇಕು. ಸಂಪು ಚಾಲಕನು, ಪಂಪುಮಾಡು 
ವುದು ಬಿಗಿಯಾಗಿ ಕಂಡಾಗ ಸೂಸುಬಾಯಿಯನ್ನು ತೆರೆದು ಸಿಂಪಡಿಸಲು ಸಿಂಪರಣೆ 
ಕಡ್ಡಿಯನ್ನು ಹಿಡಿದುಕೊಂಡವನಿಗೆ ತಿಳಿಸಬೇಕು. ಈ ಪಂಸಿನಲ್ಲಿ ಸ್ವಯಂಪ್ರೇರಿತ 
ಕಲಕುವ ಸಾಧನವಿಲ್ಲದ್ದರಿಂದ ಪಂಪು ಮಾಡುವ ಮನುಷ್ಯನು ಕೃತಕವಾಗಿ ಆಗಾಗ್ಗೆ 
ರಾಸಾಯನಿಕ ದ್ರವವನ್ನು ಕಲಕಿಸಬೇಕಾಗುತ್ತದೆ. 


ಹೆಚ್ಚು ಭೂಮಿಯನ್ನು ಕಡಮೆ ಸಮಖಂದಲ್ಲಿ ಸಿಂಪಡಿಸಲು ಎರಡು ಹರಿತದ 
ಸಾಲುಗಳನ್ನು ಜೋಡಿಸಿ ಜೋರಾಗಿ ಪಂಪ್‌ ಮಾಡಬೇಕಾಗುತ್ತದೆ. 


5. ತೂಗಾಡಿಸುವ ಸ್ಟ್ರೋಯರ್‌ : ಇದರ ಹೆಸರೇ ಹೇಳುವಂತೆ ಹಿಡಿಯನ್ನು 
ಒಂದು ಬದಿಯಿಂದ ಇನ್ನೊಂದು ಬದಿಗೆ ತೂಗಾಡಿಸುವುದರಿಂದ ಪಂಪನ್ನು ಕಾರ್ಯಗತ, 
ಗೊಳಿಸಬಹುದಂ. ಈ ಸ್ಟ್ರೇಯರನ್ನು ಗೇಟಾರ್‌ ಸ್ಟೇಯರ್‌ ಎಂದೊ ಕರೆಯುತ್ತಾರೆ.' 


ಸಿಂಪರಣ ಕಾರ್ಯ ಪ್ರಾರಂಭಿಸಂವ 
ಮುಂಚೆ, ಇದರ ಹೀರುನಳಿಕೆಯನ್ನು 
ರಾಸಾಯನಿಕ ದ್ರವವಿರುವ ಒಕೆಟ್ಟಿನಲ್ಲಿಡ 
ಬೇಕು. ಕಾರ್ಯಾರಂಭಕ್ಕಿಂತ ಮೊದಲು 
ಉದ್ದವಾದ ಹಿಡಿಕೆಯನ್ನು ಹಿಂದಕ್ಕೂ 
ಮುಂದಕ್ಕೂ ತೊಗಾಡಿಸುತ್ತಿರಬೇಕು.. 
ಹೀಗೆ ತೂಗಾಡಿಸುತ್ತಿರುವಾಗ ಚಾಲಕನಿಗೆ 
ಬಿಗುವು ಕಂಡುಬಂದಾಗ ಬೇಕಾದ ಒತ್ತ 
ಡವು ಉಂಟಾಗಿದೆ ಎಂದು ತಿಳಿಯಬೇಕು. 
ಆಗ ಸೂಸುಬಾಯಿಯನ್ನು ತೆರೆದು 
ಸಿಂಪರಣೆಯನ್ನು ಪ್ರಾರಂಭಿಸಲು ಕೊಳವೆ 
ಹಿಡಿದವನಿಗೆ ಹೇಳಬೇಕಂ. ಈ ಸ್ಟ್ರೇಯರ್‌ನ 
ಚಿತ್ರ 31: ತೂಗಾಡಿಸುವ ಸ್ಟ್ರೇಯರ್‌ ಕಾರ್ಯವು ಹೆಚ್ಚು ಶ್ರಮದಾಯಕವೆನಿಸಂವು 

(ಗೇಟಾರ್‌ ಸ್ಪ್ರೇಯರೀ್‌) ದಿಲ್ಲ. ಆದುದರಿಂದ ಇಬ್ಬರು ಮನುಷ್ಯರಂ 





ಸಸ್ಮೆ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು '“ 77 


ಹೆಚ್ಚು ಸಮಯದವರೆಗೆ ಸಿಂಪರಣೆಕಾರ್ಯ ಮಾಡಬಹುದಾಗಿದೆ. ಇದರೆಲ್ಲಿ ಸ್ವಯಂ 
ಪ್ರೇರಿತ ಕಲಕುವಿಕೆ ಸಾಧ್ಯವಿಲ್ಲದ್ದರಿಂದ ಪಂಪ್ರಮಾಡುವ ಮನುಷ್ಯನು ಕಲಕುವ 
ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. 


6, ಬೆನ್ನಿನ ಸ್ಟ್ರೇಯರ೯: ಇದುವರೆಗೆ ತಿಳಿಸಲಾದ ಸ್ಟ್ರೇಯರ್‌ಗಳೆಲ್ಲವಕ್ಕೂ 
ಬಕೆಟ್‌ಗಳು ಬೇಕು. ಆದರೆ, ಬೆನ್ನಿನ ಮೇಲೆ ಹೊತ್ತು ಉಪಯೋಗಿಸುವ ಸ್ಟ್ರೇಯರಿ 
ನಲ್ಲಿ ರಾಸಾಯನಿಕ ದ್ರವ ಸಂಗ್ರಾಹಕ ಭಾಗವಿರುತ್ತದೆ. ಇದನ್ನು ಪ್ಲಾಸ್ಟಿಕ್‌ನಿಂದ 
ಮಾಡಲಾಗಿರುತ್ತದೆ. 15 ಲೀಟರ್‌ ದ್ರವ ಹಿಡಿಯುವ ಸಾವುರ್ಥ್ಯವನ್ನು ಹೊಂದಿ 
ರುತ್ತದೆ. ದ್ರವವನ್ನು ಒತ್ತಡ ದ್ರವವನ್ನಾಗಿಮಾಡಲು ಒಂದು ಪಂಪನ್ನು 
ಸಂಗ್ರಾಹಕದ(ಟ್ಯಾಂಕ್‌) ಒಳಗಡೆ ಇಲ್ಲವೇ ಹೊರಗೆ ಜೋಡಿಸಿರುತ್ತಾರೆ. ಹೊಸೆ 
ಮಾದರಿಯ ಸ್ಟ್ರೇಯರ್‌ಗಳಲ್ಲಿ ಪಂಪ್‌ಗಳನ್ನು ಬೇಗನೆ ದುರಸ್ತುಮಾಡಲು ಅನುಕೂಲ _ 
ವಾಗಲೆಂದಂ ಸಂಗ್ರಾಹಕದೆ. ಹೊರಭಾಗದಲ್ಲಿ ಅಡುಬೆಣೆಯನ್ನು ಚಲಿಸುವಂತೆ 
ಮಾಡುವ ಸಾಧನ (ಹಿಡಿಕೆ) ವನ್ನು ಎಡಗಡೆಗೆ ಬೇಕಾದರೆ ಎಡಗಡೆಗೆ, ಬಲಗಡೆ 

ಬೇಕಾದರೆ ಬಲಗಡೆಗೆ ಬದಲಿಸಲು 
ಮುಎಿಕ್ಕಳ ೫ ಬರುವಂತೆ ಜೋಡಿಸಲಾಗಿರುತ್ತದೆ. 


5 ಎಡಬಿಡದೆ, ಒಂದೇ ಸಮನಾಗಿ 
ಸಿಂಪರಣೆಮಾಡಲು ಒತ್ತಡ ಕೋಣೆ 
ಯನ್ನು  ಅಳವಡಿಸಲಾಗಿರುತ್ತದೆ ; 


ಹರಿತದಸಾಲು, ನೀರುಕೊಳವೆ, 
ವಿಯೋಜಕ(ಎಗರು)ಪಟ್ಟಿ ವ್ಯವಸ್ಥೆ, 
ಕೊಳವೆ ಕೋಲು ಮತ್ತು ಸೂಸಂ 
ಬಾಯಿಗಳನ್ನು ಜೋಡಿಸಲಾಗಿರಂ 
ತ್ತದೆ, ಸಂಗ್ರಾಹಕದೊಂದಿಗೆ ಪಂಪು 
ಗಳನ್ನು ಲೋಹದ ಆಧಾರಕ್ಕೆ ಅಳ 
:ವಡಿಸಿರುತ್ತಾರೆ. ಬೆನ್ನುಮೇಲೆ 
ಹೊತ್ತುಕೊಂಡಾಗ ಬೆನ್ನಿಗೆ ಕಟ್ಟೆ . 
ಕೊಳ್ಳಲು ಚರ್ಮದ ಅಥವಾ 
ರಬ್ಬರಿನ ಪಟ್ಟಿಗಳನ್ನು ಆಳವಡಿಸ 
ಲಾಗಿರುತ್ತ ದೆ, ಇದರ ಭಾಗಗಳನ್ನೂ 
ಚಿತ್ರ 32ರಲ್ಲಿ ತೋರಿಸಿದೆ. 





ಚಿತ್ರ 32; ಬೆನ್ನಿನ ಸ್ಪೇಯರ್‌ 


ಚೆನ್ನಾಗಿ ಸೋಸಿದ ದ್ರವವನ್ನು ಸಂಗ್ರಾಹಕದಲ್ಲಿ ತುಂಬಿದ ಬಳಿಕ ಸ್ಟೇಯರನ್ನು 
ಬೆನ್ನಮೇಲೆ ಹೊತ್ತುಕೊಳ್ಳೆಬೇಕು, ಹರಿತದೆ ಸಾಲಿನಲ್ಲಿ ಒತ್ತರ ದ್ರವ ತುಂಬಲು, 


78 ಸಾಗುವಳಿ ಉಪಕರಣಗಳು 


5 ರಿಂದ 7 ಸಾರಿ ಹಿಡಿಕೆಯನ್ನಿಡಬೇಕು ; ಪಂಪಿನ ಕಾರ್ಯದಲ್ಲಿ ಬಿಗುವುಕಂಡುಬಂದಾಗ 
ಸೂಸುಬಾಯಿಯನ್ನು ತೆರೆದಂ ರಾಸಾಯಂನಿಕವ್ರವವನ್ನು ಸಿಂಪಡಿಸಂತ್ತಾ ಹೋಗಬೇಕು. 
ಜೊತೆಗೆ ಪಂಪಿನ ಕಾರ್ಯವು ಸಾಗುತ್ತಿರಬೇಕು. ಇದರ ಸುಲಭ ಕಾರ್ಯ ವಿಧಾನ, 
ಸಂರಕ್ಷಣೆ ಮತ್ತು ಹಗಂರತೆಗಳಿಂದಾಗಿ ಹೆಚ್ಚು ಜನಪ್ರಿಯವಾಗದೆ, ಜೊತೆಗೆ ಇದಕ್ಕೆ 
ಒಬ್ಬ ಮನುಷ್ಯನಾದರೆ ಸಾಕು : ಆದರೆ ಒಂದೇ ಸಮನೆ ಮಾಡುವ ಕೆಲಸದಿಂದ ಶ್ರಮ 
ಹೆಚ್ಚಾಗಬಹುದಷ್ಟೆ. 


7. ವಾಯು ಒತ್ತಡದ ಸ್ಟ್ರೇಯರ್‌ಗಳು : ಈ ಸ್ಟೇಯರ್‌ಗಳಲ್ಲಿ ವಾಯು 
ವಿನ ಒತ್ತಡವನ್ನುಪಯೋಗಿಸಿ ದ್ವವವನ್ನು ಸೂಸುಬಾಯಿಗಳ ಮೂಲಕ ಹೊರತಳ್ಳಿ 
ನಯವಾದ ತುಸತುರುಗಳನ್ನಾಗಿ ಸಿಂಪರಿಸಲಾಗುತ್ತದೆ. ಸಿಂಪರಣೆಯನ್ನು ಪ್ರಾರಂಭಿ 
ಸುವ ಮುಂಚೆ ಗಾಳಿ ಪಂಪನ್ನುಪಯೋಗಿಸಿ ಬೇಕಾದ ಒತ್ತಡವನ್ನು ಸಂಗ್ಲೆಹಿಸಿಕೊಳ್ಳ 
ಬೇಕಂ, ಈ ಸ್ಟೆ ಸ್ಟ್ರೀಯರ್‌'ಗಳಲ್ಲಿ ಒತ್ತಡದ ಗಾಳಿಯನ್ನು ತುಂಬಲು ಸ್ವ ಲ್ಪ ಸ್ಥಳ 
ಬೇಕಾಗುವುದರಿಂದ ಸಂಗ್ರಾಪಕದ ಸಾಮರ್ಥ್ಯಕ್ಕಿಂತ ಸ್ವಲ್ಪ ಕಡಮೆ ದ್ರವ (3”)ತುಂಬ 
ಬೇಕು. ಸಂಗ್ರಾಹಕಗಳನ್ನು ಹೆಚ್ಚು ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿಯುತವಾದ 
ವಸ್ತುಗಳಾದ ಹಿತ್ತಾಳೆ, ತಾಮ್ರ ಇಲ್ಲವೇ ಸ್ಟೈನ್‌ಲೆಸ್‌ಸ್ಟೀಲ್‌ನಿಂದ ಮಾಡಿರುತ್ತಾರೆ, 
ವ್ರಗಳಲ್ಲಿ ಗಾಳಿ ಒತ್ತಡದ ಕೈಸೆ ಸ್ಟ್ರೇಯರ್‌, ಬೆನ್ನಿನ ಸ್ವೇಯರ್‌, ಗಾಳಿ ಅಡಕ ಬೆನ್ನಿನ 
€ಯರ್‌ಗಳೆಂದು ವಿವಿಧ ಬಗೆಯವಿರುತ್ತವೆ. 


ಸ್ಸ 

ವಾಯು ಒತ್ತಡದ ಕೈ ಸ್ಟ್ರೇಯರ್‌: ಒಂದು ಸಂಗ್ರಾಹಕವು 0.3 ರಿಂದ 
3,5 ಲೀಟರ`ಗಳ ಸಾಮರ್ಥ್ಯವನ್ನು ಹೊಂದಿರುತ್ತದೆ, ಹೊರಮಾರ್ಗದ ಕೊಳವೆಯನ್ನೂ 
ಸಂಗ್ರಾಹಕದಲ್ಲಿಯೇ ಜೋಡಿಸಿರುತ್ತಾರೆ. ಇದರ ಒಂದು ತುದಿಯನ್ನು ಸಂಗ್ರಾಹಕದ 
ತಳಭಾಗಕ್ಕೂ ಇನ್ನೊಂದು ತುದಿಯನ್ನು ಸೂಸುಬಾಯಿಗೂ ಜೋಡಿಸಲಾಗಿರುತ್ತದೆ. 
ಬೇರೆ ಜೋಡಣೆಗಳನ್ನು ಉಪಯೋಗಿಸಿ ಎಲೆಗಳ ಕಳಗಿನ ಭಾಗಕ್ಕೆ ಸಿಂಪಡಿಸ 
ಲಾಗುತ್ತದೆ. 


ಸಂಗ್ರಾಹಕದ ಮುಕ್ಕಾಲು ಭಾಗದತನಕ ಶೋಧಿಸಿದ ರಾಸಾಯಂನಿಕ ದ್ರವವನ್ನು 
ತುಂಬಬೇಕು. ಬಳಿಕ ಅದನ್ನು ಎಡಗೈಯಿಂದ ಹಿಡಿದುಕೊಂಡು, ಬಲಗೈಯಿಂದ 
ಪಂಪ್ರಮಾಡಬೇಕು ; ಹೀಗೆಮಾಡುವಾಗ ಪಂಪ್ರಮಾಡುವುದಂ ಕಷ್ಟವೆನಿಸಿದ ಕೂಡಲೆ 
ಸೂಸುಬಾಯಿಯನ್ನು ತೆರೆದು ಸಿಂಪರಣೆ ಪ್ರಾರಂಭಿಸಬೇಕು. ಒಂದುಸಾರಿ ಸರಿಯಾಗಿ 
ಒತ್ತಡವನ್ನು  ಪಡೆದಂಕೊಂಡ ಸ್ಟ್ರೇಯರ್‌ 3 ರಿಂದ 6 ನಿಮಿಷಗಳವರೆಗೆ 
ಸಿಂಪಡಿಸಲು ಒತ್ತಡದ ದ್ರವವನ್ನು ನೀಡುತ್ತದೆ. ಇವುಗಳ ಸೂಸುಬಾಯಿಗಳು ಬಹಳ 
ಸೂಕ್ಷ್ಮವಾದ ತಟ್ಟೆಗಳನ್ನು ಹೊಂದಿರುವುದರಿಂದ ನೊರೆವಸ್ತುಗಳು, ದ್ರಾವಣ 
ಗಳನ್ನು ತೇಲಾಡುವ ದ್ರವಕ್ಕಿಂತ ಚೆನ್ನಾಗಿ ಸಿಂಪಡಿಸಬಹುದು. ಈ ಸ್ಟ್ರೇಯರ್‌ ' 


ಸಸ್ಮೆ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 79 


ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ಇದನ್ನು ಕೇವಲ ಕೈತೋಟಕ್ಕೆ ಮಾತ್ರ 
ಉಪಯೋಗಿಸಬಹುದು. ಈ ಸ್ಟೇಯರ್‌ನಿಂದ ಚಿಕ್ಕ ಗಿಡಗಳಿಗೆ ಬಾಗಿ ನಿಂತು 
ಸಿಂಪರಣೆ ಮಾಡಬೇಕಾಗಂವುದರಿಂದ ಹೆಚ್ಚು ಶ್ರಮದಾಯಕವೂ ಆಯಾಸದಾಯಕವೂ 
ಆಗಿರುತ್ತದೆ. 


2. ಧೂಳಿಸುವ ಉಪಕರಣ (ಡಸ್ಟರ್‌) 


1. ಆಡು ಬೆಣೆಯ (ಪ್ಲಂಜರ್‌) 
ಡಸ್ಟರ್‌ : ಇದು ಅತ್ಯಂತ ಸರಳವಾದ 
ಧೂಳಿಸುವ ಉಪಕರಣ, ಇದರಲ್ಲಿ ಒಂದು 
ಸಿಲಿಂಡರ್‌, ಆಡುಬೆಣೆಗಳುಳ್ಳ ಸಿಲಿಂಡರ್‌, 
ಕೋಲು ಮತ್ತು ಹಿಡಿಗಾವು ಹಾಗೂ 
ಸಿಲಿಂಡರನ ತಳಭಾಗದಲ್ಲಿ ನೇರವಾದ 
ಸೂಸುಬಾಯಿ ಇರುತ್ತದೆ. 





ಪ್ಲಂಜರ್‌ ಡಸ್ಟರ್‌ 


2. ರೋಟರಿ ಮತ್ತು ಕ್ರ್ಯಾಂಕರ್‌ 
ಬಗೆಯ ಡಸ್ಟರ್‌: ಡಸ್ಟರ್‌ನಲ್ಲಿ ಒಂದು 
ಬೀಸಣಿಗೆಯನ್ನು ವಕ್ತದಂಡಕ್ಕೆ ಜೋಡಿಸ 
ಲಾಗಿರುತ್ತದೆ. ಧೂಳನ್ನು ತುಂಬುವ ಒಂದು 
ಡಬ್ಬವಿರುತ್ತದೆ. ಈ ಡಬ್ಬಿಯಲ್ಲಿರುವ ಕೈ 
ವಕ್ರದಂಡಕ್ಕೆ ಒಂದು ಕಲಕುವ ಸಾಧನ 
ವನ್ನು ಆಳವಡಿಸಿರುತ್ತದೆ. ಸುಮಾರು 3-5 
ಕೆ. ಜಿ. ಧೂಳನ್ನು ಹಿಡಿಯುತ್ತವೆ. 
ಕೈಯಿಂದ ತಿರುಗಿಸಂತ್ತಿರುವ ವಕ್ರದಂಡದ 
ತುದಿಯಲ್ಲಿರುವ ಬೀಸಣಿಗೆ ತಿರುಗುತ್ತಿರು 
ವಾಗ ಬರುವ ಗಾಳಿ, ಧೂಳನ್ನು ಒಂದು 
ಕೊಳವೆಯಂ ಮೂಲಕ ಹೊರದೂಡುತ್ತದೆ, 
ಈ ಕೊಳವೆಗಳಿಗೆ ಒಂದು ಅಥವಾ ಎರಡು 
ಸೂಸಂಬಾಯಿಗಳಿರುತ್ತವೆ. ಈ ಡಸ್ಟರು 
ಚಿತ್ರ 33 ; ಆಡುದೆಣೆಯ (ಪ್ಲಂಜರ್‌) ಡಸ್ಟರ್‌ ಗಳನ್ನು ಎಲ್ಲ ಬೆಳೆಗೂ ಉಪಯೋಗಿಸ 

ಬಹುದು. ಇವುಗಳಿಂದ ಒಂದು ದಿನಕ್ಕೆ 
ಸುಮಾರಂ 2,5 ರಿಂದ 5 ಎಕರೆಗಳನ್ನು ಧೂಳಿಸಬಹುದಂ. 























80 ಸಾಗುವಳಿ ಉಪಕರಣಗಳು 


ತಿ, ಯಾಂತ್ರಿಕ ಡಸ್ಟರ್‌; ಇದು ಒಂದು ಯಂತ್ರದ ಅಥವಾ ಟ್ರ್ಯಾಕ್ಟರ್‌ 
ಸಹಾಯದಿಂದ ಕೆಲಸಮಾಡುತ್ತದೆ. ಧೂಳನ್ನು ತುಂಬಲು ದೊಡ್ಡ ಟಾಕಿ (ತೊಟ್ಟಿ) 
ಯನ್ನು ಒಂದು ಬಂಡಿಯಮೇಲೆ ಜೋಡಿಸಿರುತ್ತಾರೆ. ಅದರಲ್ಲಿ ಧೂಳನ್ನು ಕಲಕುವ 
ಸಾಧನ (ಎಜಿಟೇಟರ್‌)ಗಳನ್ನೂ ಅಳವಡಿಸಿರುತ್ತಾರೆ. ಹೊರಚಿಮ್ಮುವ ಧೂಳನ್ನು 
ಯಂತ್ರಿಸಲು ನಿಯಂತ್ರಕಗಳನ್ನು ಜೋಡಿಸಲಾಗಿರುತ್ತದೆ. ಗಾಳಿಯನ್ನು ಪಡೆಯಲು 
ೀಸಣಿಗೆ ಅಥವಾ ಫ್ಯಾನ್‌ ಮತ್ತು ಸೂಸುಬಾಯಿ ಹಾಕಿರುವ ಕೊಳವೆಯುಳ್ಳೆ 


ಜಲ 





ಚಿತ್ರ 34: ರೋಟರಿ ಮತ್ತು ಕ್ರ್ಯಾಂಕರ್‌ ಬಗೆಯ ಡಸ್ಟರ್‌ 
ನಳಿಕೆಗಳು ಇರುತ್ತವೆ. ಇವುಗಳ ಡಬ್ಬಗಳಲ್ಲಿ ಸುಮಾರು 30 ರಿಂದ 60 ಕೆ. ಜಿ. 
ಧೂಳಿಸುವ ಸ್ರಡಿಯನ್ನು ತುಂಬಬಹುದು; ಧೂಳನ್ನು ಹೊರಚೆಮ್ಮುವಾಗ 
ನಿಯಂತ್ರಕಗಳನ್ನು ಹೊರಿದಿಸಿಕೊಳ್ಳಬಕುಂದು. ಇಲ್ಲಿ ಬಳಸುವ ಯಂತ್ರಗಳು 1 ರಿಂದ 
3 ಅಶ್ವಶಸ್ತಿಯುಳ್ಳೆವಾಗಿರುತ್ತವೆ. ಟ್ರ್ಯಾಕ್ಟರ್‌ಗಳಂ ಸುಮಾರು 15 ರಿಂದ 25 
ಅಶ್ವಶಕ್ತಿಯುಳ್ಳವಾಗಿರುತ್ತವೆ. ಇವುಗಳಲ್ಲಿ 4 ರಿಂದ 8 ತೆರೆವುಗಳಿದ್ದು ಅವುಗಳಿಗೆ 
ನಳಿಕೆಗಳನ್ನು ಸೇರಿಸಿರುತ್ತಾರೆ, ಚಮಚೆಯಾಕಾರದ ಸೂಸುಬಾಯಿಗಳಿರುತ್ತವೆ. ಯಂತ್ರ 
(ಇಂಜಿನ್‌)ವನ್ನು ಚಾಲುಮಾಡಿದಮೇಲೆ, ಪಟ್ಟೆಗಳ ಸಹಾಯದಿಂದ ಜೋಡಿಸಿದ 
ಬೀಸಣಿಗೆ ತಿರುಗಂವುದರಿಂದೆ (ಕಲಕುವ ಸಾಧನವು ಧೂಳನ್ನು ಡಬ್ಬಿಯಲ್ಲಿ ಕಲಕುವುದ 
ರಿಂದ) ಬರುವ ಗಾಳಿಯು, ಧೂಳನ್ನು ಹೊರಮಾರ್ಗದ ಮೂಲಕ ಹಾಯಿಸಿ 
ಸೂಸುಬಾಯಿಗೆ ಸಾಗಿಸುತ್ತದೆ. ಇವುಗಳನ್ನು ಎತ್ತರವಾದ ಮಂರಗಿಡಗಳಿಗೆ, ಕೆಲಸ 
ಮಾಡಲು ಕಷ್ಟ ಕೈವಿರುವ ಆಥವಾ ಎಸ್ತಾ ರವಿರುವ ಸ್ಥಳಗಳಲ್ಲಿ ಮಿಡತೆ ಮುಂತಾದ ಕೀಟ ` 
ಗಳನ್ನು ಹತೋಟಿಯಲ್ಲಿಡಲು ಉಪಯೋಗಿಸಲಾಗುತ್ತದೆ. ` 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು $1 


ಇತ್ತೀಚೆಗೆ ವಿಸ್ತಾರವಾದ ಕ್ಷೇತ್ರಗಳಲ್ಲಿ ಮಿಡತೆ ಇಲ್ಲವೇ ರೋಗ ನಿವಾರಣೆಯ 
ಅವಶ್ಯವಿದ್ದ ಕಡೆಗಳಲ್ಲಿ ವಿಮಾನವನ್ನು ಸಹ ಈ ಕೆಲಸಕ್ಕೆ ಉಪಯೋಗಿಸುವುದುಂಟು. 

ಎಲ್ಲ ತರಹದ ಸಿಂಪರಣೆಯ ಸಲಕರಣೆಗಳನ್ನೂ ಉಪಯೋಗಿಸಿದ ಬಳಿಕ 
ಸ್ವಚ್ಛವಾಗಿ 'ತೊಳೆದಿಡಬೇಕು. ಔಷಧಿಗಳು ವಿಷಕಾರಿಗಳಾಗಿರುವುದರಿಂದ ಸಾಧನ 
ಗಳನ್ನು ಉಪಯೋಗಿಸುವ ಜನರು ವಿಷಬಾಧೆಯಾಗದಂತೆ ಸೂಕ್ತ ಎಚ್ಚರಿಕೆ ಕ್ರಮ 
ಗಳನ್ನು ಅನುಸರಿಸುವುದು ಬಹಳ ಅವಶ್ಯ. 


3. ಧೂಪನ ಉಪಕರಣ , 


ಕೆಲವು ಕೀಟ ಇಲ್ಲವೇ ಪ್ರಾಣಿನಾಶಕಗಳನ್ನು ಧೂಪದ ರೂಪದಲ್ಲಿಯೂ ಹಾ 
ಲಾಗುತ್ತದೆ. ಈ ಕೆಲಸಕ್ಕೆ ಕೆಲವು ಉಪಕರಣಗಳನ್ನು ಉಪಯೋಗಿಸಲಾಗುತ್ತದೆ 
ಇಲಿಗಳ ನಿಯಂತ್ರಣದಲ್ಲಿ ಸೈನೋಗ್ಕಾಸನ್ನು ಚೀಲಗಳಲ್ಲಿ ಸೇರಿಸಲಾಗುತ್ತದೆ. 





ಚಿತ್ರ 35: 
ಕೊಯ್ಲು, ಒಕ್ಕಣೆ ಮತ್ತು ತೂರುವಿಕೆ 


ಉಳುಮೆಮಾಡಿ, ಬಿತ್ತಿ ಬೆಳೆದು ಕ್ರಿಮಿಕೀಟಗಳಿಂದ ರಕ್ಷಿಸಿ, ಕಾಪಾಡಿಕೊಂಡು 
ಬಂದ ಬೆಳೆಯನ್ನು ಕೊಯ್ದು ಫಲವನ್ನು ಪಡೆಯುವ ಕಾರ್ಯವೇ ಕೊಯ್ಲು, ಬೆಳೆ 
ಯನ್ನು ಕೊಯ್ಯುವುದು, ತೂರಿದಮೇಲೆ ಸಂಗ್ರಹಣೆ ಅಥವಾ ಮಾರಾಟ ಮಾಡುವುದೇ 
ವ್ಯವಸಾಯದ ಕೊನೆಯ ಹಂತವಾಗಿರುತ್ತದೆ. 


6) 


89 ` ಸಾಗುವಳಿ ಉಪಕರಣಗಳಂ 


ಕೊಯ್ಲು 

ಕೊಯ್ಲು ಎಂದರೆ, ಬೆಳೆದಂನಿಂತ ಬೆಳೆಯ ತೆನೆಗಳನ್ನು ಕೊಯ್ದು ರಾಶಿ 
ಹಾಕುವುದು ಎಂದರ್ಥ. ಕೊಯ್ಲುಮಾಡಲು ಉಪಯೋಗಿಸುವ ಕೆಲವು ಉಪಕರಣ 
ಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಹಿಂದಿನಿಂದಲೂ ಕೊಯ್ಯೂವುದನ್ನು 
ಕುಡುಗೋಲಿನಿಂದಲೇ ಮಾಡುತ್ತಿದ್ದಾರೆ. ಕುಡುಗೋಲಿನ ಆಳತೆ ಮತ್ತು ಆಕಾರದಲ್ಲಿ 
ಸ್ವಲ್ಪ ವ್ಯತ್ಮಾಸ ಇರಬಹುದತಿ, ಆದರೆ ಅದು ಒಳ್ಳೆಯ ಉಕ್ಕಿನಿಂದ ತಯಾರಿಸಿದ 
ಬಾಗಿದ ಆಲಗಂ ಮತ್ತು ಕಟ್ಟಿಗೆಯಂ ಹಿಡಿಕೆಗಳನ್ನೊಳಗೊಂಡಿರುತ್ತದೆ. ಅಲಗಿನ 
ಮುಂದಿನ ತುದಿಯು ಹರಿತವಾಗಿದ್ದಷ್ಟೂ ಕೊಯ್ಯಲು ಸುಲಭವಾಗಿ ಬರುತ್ತದೆ. 







೨. 


ಇಲ್ಲದಿದ್ದರೆ ಕೊಯ್ಯಲು ಹೆಚ್ಚಿನ ಬಲ ಪ್ರಯೋಗಿಸಬೇಕಾಗುತ್ತದೆ. ಇದರಿಂದ 
ಗಿಡಕ್ಕೆ-ಗಿಡವೇ ಕಿತ್ತುಬರುವ ಸಂಭವವುಂಟು. ಹೀಗಾಗದಂತೆ ನೋಡಿಕೊಳ್ಳಲು 
ಅಲಗನ್ನು ಯಾವಾಗಲೂ ಹರಿತವಾಗಿಟ್ಟೆರಬೇಕು. ಇದರಿಂದ ಹೆಚ್ಚು ಶ್ರಮವಿಲ್ಲದೆ 
ಹೆಚ್ಚು ಬೆಳೆಯನ್ನು ಕೊಯ್ಯಲು ಸಾಧ್ಯವಾಗುತ್ತದೆ, ಅಲಗು ಸಾದಾ ಅಥವಾ ಗರಗಸ 
ದಂತೆ ಹಲ್ಲಂಗಳುಳ್ಳದ್ದಿ ರಬಹುದು. ಕುಡುಗೋಲನ್ನು ಬೆಳೆಯಕಡೆಗೆ ಬಗ್ಗಿಸಿ ಎಳೆಯಲು 
ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ತೆನೆ ಇರುವ ಭಾಗವು ಕಿತ್ತುಬರುತ್ತದೆ. 


ಕಟ್ಟಗೆಂರು ಕಿಕಿಕೆ 


ಚಿತ್ರ 36; ಕುಡುಗೋಲು 


ಒಕ್ಕಣೆ 

ತೆನೆಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದೇ ಒಕ್ಕಣೆ. ಇದನ್ನು ನಾನಾ 
ವಿಧಾನಗಳಲ್ಲಿ ಮಾಡಲಾಗಂತ್ರದೆ. ಮನುಷ್ಮರು ತುಳಿಯುವುದರಿಂದ, ಎತ್ತುಗಳ 
ಕಾಲಲ್ಲಿ ತುಳಿಸುವುದರಿಂದ, ಕೋಲುಗಳಿಂದ ಬಡಿಯುವುದರಿಂದ, ಟ್ರಾಕ್ಟರ್‌ ಗಾಲಿ 
ಗಳಿಂದ ತುಳಿಸುವುದರಿಂದ ಅಥವಾ ಸ್ವಯಂಚಾಲಿತ ಯಂತ್ರಗಳಿಂದ, ಹೀಗೆ ನಾನಾ 
ಎಧದಲ್ಲಿ ಒಕ್ಕಣೆ ಕಾರ್ಯಗಳು ಜರುಗಂತ್ತವೆ. 


ಸೆಸ್ಕ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 83 


ಒಕ್ಕಣೆಯಲ್ಲಿ ಮೂರು ಬಗೆಯಿವೆ: (1) ಕೈಯಿಂದ ಒಕ್ಕಣೆ, (2) 
ಪ್ರಾಣಿಗಳಿಂದ ಒಕ್ಕಣೆ, (3) ಯಂತ್ರಗಳಿಂದ ಒಕ್ಕಣೆ ಮಾಡುವಿಕೆ. 


1. ಕೈಯಿಂದ ಒಕ್ಕುವಿಕೆ: ಈ ಪದ್ಧತಿಯು ನಿಧಾನವಾದುದಲ್ಲದೆ ಇದಕ್ಕೆ 
ಹೆಚ್ಚು 'ವೇಳೆ ಹಾಗೂ ಜನರು ಬೇಕಾಗುತ್ತದೆ. ಇಲ್ಲಿ ಕೊಯ್ಲುಮಾಡಿದ ತೆನೆಗಳನ್ನು 
ಅಥವಾ ಬೆಳೆಯನ್ನೂ ಕೋಲುಗಳಿಂದ ಬಡಿಯುವುದರಿಂದ ಕಾಳನ್ನು ಬೇರ್ಪಡಿಸಲಾಗು 
ತ್ತದೆ. ಈ ಕಾರ್ಯದಲ್ಲಿ ಹೆಚ್ಚು ಜನರಂ ಭಾಗವಹಿಸುವುದರಿಂದ ಖರ್ಚು ಹಾಗೂ 
ಕಾಳಿನ ನಷ್ಟ ಹೆಚ್ಚಾಗಿರಂತ್ತದೆ. 


2. ಪ್ರಾಣಿಗಳಿಂದ ಒಕ್ಕುವಿಕೆ ; ಈ ಪದ್ಧತಿಯಲ್ಲಿ ರೈತರು, ಕೊಯ್ದ 
ತೆನೆಗಳನ್ನು ಒಕ್ಕುವುದಕ್ಕೆಂದೇ ತಯಾರಿಸಿದ ಅಂಗಳದಲ್ಲಿ ಹರಡಿರುತ್ತಾರೆ. ಎತ್ತು 
ಗಳನ್ನು , ಒಂದರ ಬದಿಗೆ ಇನ್ನೊಂದು ಇರುವಂತೆ ಒಂದು ಸಾಲಿನಲ್ಲಿ ಕಟ್ಟಿ ಎಲ್ಲ 
ಎತ್ತಿಗಳನ್ನು ಅಂಗಳದ ನಡುವೆ ಇರುವ ಗೂಟಕ್ಕೆ ಕಟ್ಟಿ ಅಂಗಳದ ಸುತ್ತಲೂ 
-- ತಿರುಗುವಂತೆ ಮಾಡುತ್ತಾರೆ. ಹೀಗೆ ತಿರುಗುತ್ತಿರುವ ಎತ್ತುಗಳಿಂದ ತುಳಿಯಲಾದ 
ತೆನೆಯಿಂದ ಕಾಳುಗಳು ಬೇರ್ಪಡುತ್ತವೆ. 


3. ಯಂತ್ರಗಳಿಂದ ಒಕ್ಕುವಿಕೆ: ಈ ಪದ್ಧತಿಯಲ್ಲಿ ಕಲ್ಲಿನ ಉರುಳಿಗೆ ಒಂದು 
ಜೊತೆ ಎತ್ತುಗಳನ್ನು ಹೂಡಿ ಅದು ಅಂಗಳದಲ್ಲಿರುವ ತೆನೆಗಳ ಮೇಲೆ ಸುತ್ತುವರಿಯು 
ವಂತೆ ಮಾಡಿ ಕಾಳುಗಳನ್ನು ಬೇರ್ಪಡಿಸಲಾಗುತ್ತದೆ. ಕೆಲವೇಳೆ ಟ್ರ್ಯಾಕ್ಟರನ್ನು 


ತೆನೆಗಳಮೇಲೆ ಸುತ್ತುವರಿಸುವುದರಿಂದಲೂ ಒಕ್ಕಲಾಗುತ್ತದೆ. ಮತ್ತೆ ಕೆಲವು ವೇಳೆ 
ಸ್ವಯಂಚಾಲಿತ ಯಂತ್ರಗಳಿಂದಲೂ ಒಕ್ಕಣೆ ಮಾಡಬಹುದಾಗಿದೆ. ` 


ಒಕ್ಕಣೆ ಮತ್ತು ಯಂತ್ರಗಳು 


1. ಪೊಡಗಿಲಾ ರ. 2. ಆಲ್ಬಡ್‌, 3. ಅಕ್ಷತಾ ಇವೇ ಮುಂತಾದ ಒಕ್ಕಣೆ 
ಯಂತ್ರಗಳಂ ಬಳಕೆಯಲ್ಲಿವೆ. ಎಲ್ಲ ತರಹದ ಯಂತ್ರಗಳಲ್ಲೂ ಮುಂದೆ ಹೇಳಿರಂವ 
ಭಾಗಗಳಂ ಇರಂತ್ರವೆ ;; 


1. ಅಂತರ್ಗೊೋಳ, 2. ಒಕ್ಕಣೆ ಉರುಳೆ(ಸಿಲೆಂಡರ್‌), 3. ಸ್ವಚ್ಛಗೊಳಿಸುವ 
ವ್ಯವಸ್ಥೆ (ಸಾಧನ) 4. ಮೇಲೆತ್ತಿಗೆ. 


1. ಆಂತರ್ಗೋಳ : ಈ ಭಾಗವು ಗುಂಡಾಗಿದ್ದು ಒಳಗಡೆಗೆ ಬಾಗಿಕೊಂಡಿರು 
ವುದರಿಂದ ಇದನ್ನು "ಅಂತಗೋಳ'ವೆನ್ನುವರು. ಈ ಗೋಳವನ್ನು ಕಬ್ಬಿಣದ ತಗಡು 
ಅಥವಾ ಸಳಿಗಳಿಂದ ಮಾಡಿರುತ್ತಾರೆ. ಇದನ್ನು ಉರುಳೆಯ ಹತ್ತಿರ ಜೋಡಿಸಲಾ 
ಗಿರುತ್ತದೆ, ಈ ಗೋಳದ ಸಹಾಯದಿಂದ ತೆನೆಗಳಿಂದ ಕಾಳನ್ನು ಬೇರ್ಪಡಿಸಲಾಗು 


84 ಸಾಗುವಳಿ ಉಪಕರಣಗಳು 


ತ್ತದೆ. ಉರುಳೆ ಮತ್ತು ಗೋಳದ ನಡುವೆ ಇರುವ ಅಂತರವನ್ನೂ ಕಾಳಿನ ಬಗೆ ಮತ್ತು 
ಆಕಾರಕ್ಕನುಗುಣವಾಗಿ ಸರಿಪಡಿಸಿಕೊಳ್ಳಬಹುದು. 


2. ಒಕ್ಕಣೆ ಉರುಳೆ: ವಿವಿಧ ಬಗೆಯ ಉರುಳೆಗಳಿರುತ್ತವೆ. ಇವುಗಳನ್ನು 
ಕಾರ್ಯವಿಧಾನದ ಮೇಲೆ ವಿಂಗಡಿಸಲಾಗಿರುತ್ತದೆ, ಎಲ್ಲವನ್ನು ಒಂದೇ ಕೆಲಸಕ್ಕೆ 
ಬಳಸಿದರೂ ಅವುಗಳ ಕಾರ್ಯವಿಧಾನ ಹಾಗೂ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ. 


1) ಹೆಲ್ಲುಳ್ಳೆ ಉರುಳಿ: ಇಂತಹ ಉರುಳೆ ಇರುವ ಯಂತ್ರದಲ್ಲಿ ಅಂತ 
ರ್ಗೊಳವನ್ನು ಸಹ ಹಲ್ಲುಗಳಿಂದ ರಚಿಸಲಾಗಿರುತ್ತದೆ. ಈ ಗೋಳದೆ ಮೇಲಿರುವ 
ಹಲ್ಲುಗಳ ಮಧ್ಯದಲ್ಲಿ ಉರುಳೆಯ ಹಲ್ಲುಗಳು ಸರಿದುಹೋಗಂವಂತೆ ವ್ಯವಸ್ಥೆ 
ಮಾಡಲಾಗಿರುತ್ತದೆ. ಜೊತೆಗೆ ಅವುಗಳ ನಡುವಣ ಅಂತರವನ್ನು ಸರಿಪಡಿಸಿಕೊಳ್ಳಲಂ - 
ಅನುಕೂಲವಿರುತ್ತದೆ. ಈ ಅಂತರದಲ್ಲಿ ಕಾಳಿರುವ ತೆನೆಯು ಹಾದುಹೋಗುತ್ತಿರು 
ವಾಗ ಕಾಳುಗಳು ತೆನೆಯಿಂದ ಹಲ್ಲುಗಳ ಘರ್ಷಣೆಗೆ ಒಳಪಟ್ಟು ಬೇರ್ಪಡುತ್ತವೆ. 
ಉರುಳೆ ಒಂದು ನಿವಿಂಷಕ್ಕೆ ಹದಿನೈದು ನೂರರಿಂದ ಹದಿನೆಂಟು ನೂರು ಮಿಾಟರ್‌ 
ವರೆಗೆ ಸುತ್ತುತ್ತವೆ. ' 


2) ಕುಣಿಕೆಗಳುಳ್ಳೆ ಉರುಳೆ: ಈ ಉರುಳೆಯ ಮೇಲ್ಮೈಯಲ್ಲಿ "ಳ” ಆಕಾರದ 
ಕುಣಿಕೆಗಳನ್ನು ಬೆಸೆದಿರುತ್ತಾರೆ. ಇಂತಹ ಉರುಳೆಯನ್ನು ಬತ್ತವನ್ನು ಒಕ್ಕಲು 
ಉಪಯೋಗಿಸುತ್ತಾರೆ. 


3) ಮೂಲೆ ಪಟ್ಟಿ ಉರುಳಿ: ಸುರಳಿಯಾಕಾರದಲ್ಲಿ ಮೂಲೆ ಕಬ್ಬಿಣ ಪಟ್ಟಿ 
ಗಳನ್ನು ಉರುಳೆಯ ಮೇಲ್ಮೈಯಲ್ಲಿ ಅಳವಡಿಸಿರುತ್ತಾರೆ, 'ಪಟ್ಟಿಗಳಂ ರಬ್ಬರಿನ 
ಸಿಂಬೆಗಳಿಂದ ಆವೃತವಾಗಿರುತ್ತವೆ. ಉರುಳೆಯಂತೆ ಗೋಳದ ವೆಂಲ್ಮೈಯಲ್ಲೂ 
ರಬ್ಬರಿನ ಶೆಲ್ಲುರುಗಳನ್ನು ಅಳವಡಿಸಿರುತ್ತಾರೆ. ಸಿಲೆಂಡರ್‌ ಮತ್ತು ಗೋಳದ 
ಮುಂಭಾಗದ ಅಂತರವು ಸುಮಾರು 13 ಮಿಲಿವೀಟರಿನಿಂದ 10 ವಂಲಿಮೀಟರ್‌ವರೆ 
ಗಿರುತ್ವದೆ, ಇದನ್ನು 6 ರಿಂದ 9 ಮಿಲಿಮೀಟರ್‌ವರೆಗೆ ಕಡಮೆಮಾಡಿಕೊಳ್ಳೆಲು 
ಬರುತ್ತದೆ. - 


4) ಸಳಿಗಳಿರುವ ಉರುಳೆ: ಈ ತೆರನಾದ ಉರುಳೆಯ ಮೇಲ್ಮೈಯಲ್ಲಿ 
ನಾಗಮುರಿಗೆಯಾಕಾರದಲ್ಲಿ ಕಬ್ಬಿಣದ ಸಳಿಗಳನ್ನು ಜೋಡಿಸಲಾಗಿದ್ದು ಇದಕ್ಕೆ ಸರಿ 
ಹೊಂದುವಂತೆ ಗೋಳದ ಮೇಲೂ ಸಳಿಗಳನ್ನು ಜೋಡಿಸಿರುತ್ತಾರೆ. ' ಸುತ್ತುತ್ತಿರುವ 
ಉರುಳೆಯೊಳಗೆ ತೆನೆಗಳು ಬಂದಕೂಡಲೇ ಗೋಳದ ಮೇಲ್ಮೈ ಮೇಲೆ ಇರುವ ಸಳಿ 
ಮತ್ತು ಉರುಳೆಯ ಸಳಿಗಳ ನಡುವಣ ತಿಕ್ಕಾಟದಿಂದ ಕಾಳುಗಳು ಪ್ರತ್ಯೇಕವಾಗುತ್ತವೆ. 


ಸಸ್ಯ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 85 


. 3. ಸ್ವಚ್ಛಗೊಳಿಸುವ ವ್ಯವಸ್ಥೆ (ಸಾಧನ) : ಇದರ ಪ್ರಮುಖ ಕಾರ್ಯ 
ವೆಂದರೆ, ಹೊಟ್ಟನ್ನು ತೆಗೆದು ಸ್ವಚ್ಛವಾದ ಕಾಳನ್ನು ಕೆಳಗೆ ಕಳಿಸುವುದು. ಈ ಕಾರ್ಯ 
ವನ್ನು ಮಾಡಲು ಎರಡು ಆಥವಾ ಹೆಚ್ಚು ಅಲುಗಾಡುತ್ತಿರುವ ಜರಡಿಗಳನ್ನು ಯಂತ್ರ 
ದಲ್ಲಿ ಜೋಡಿಸಲಾಗಿರುತ್ತದೆ. ಹಗುರವಾದ ಹುಲ್ಲು, ಕಸ, ಹೊಟ್ಟು, ಜೋಳದ 
ಗುನಿ (ಹೊಟ್ಟು)ಯಂತಹ ವಸ್ತುಗಳನ್ನು ಇವುಗಳ ನಡುವೆ ಜೋಡಿಸಲಾದ ಪಂಕದಿಂದ 
ಬೀಸಂವ ಗಾಳಿಯಿಂದ ಬಹಿರ್‌ ದ್ವಾರದ ಮೂಲಕ ಹೊರಗೆ ತಳ್ಳಲಾಗುತ್ತದೆ, ಹೀಗೆ 
ಹಸನಾದ ಕಾಳನ್ನು ಇನ್ನೊಂದುಕಡೆಗೆ ಸಂಗ್ರಹಿಸಲಾಗುವುದು. 


ಕೊಯ್ಲು ಮತ್ತು ಒಕ್ಕಣೆಗಳಿಗೆ ಅಷ್ಟು ಸಮಂಜಸವಾದ ಯಂಂತ್ರಗಳು ಹೆಚ್ಚು 
ಬಳಕೆಯಲ್ಲಿಲ್ಲ. ಆದರೂ ಸುಗ್ಗಿಯಂತ್ರದಂತಹ ಹೆಚ್ಚು ಬೆಲೆಯ ಯಂತ್ರವನ್ನು ಹೆಚ್ಚು 
ಜಮೀನುಳ್ಳವರು ಉಪಯೋಗಿಸಬಹುಂದಾಗಿದೆ. ` “ 


< 
ಸುಗ್ಗಿಯಂತ್ರ (ಕಂಬೈನ್‌ ಹಾರ್ವೆಸ್ಟರ್‌) 

ಕೊಯ್ಲು, ಒಕ್ಕಣೆ ಮತ್ತು ತೂರಿಕೆಗಳನ್ನೊಳಗೊಂಡ ಯಂತ್ರಕ್ಕೆ ಸುಗ್ಗಿಯಂತ್ರ' 
ವೆನ್ನುತ್ತಾರೆ. ಸುಗ್ಗಿಯ ಯಂತ್ರವು ಒಂದು ಸಾಗಿಸುವ ಒಕ್ಕಣೆಯಂತ್ರ ವಂತ್ತು 
ಒಂದಂ ಕತ್ಮರಿಸುವ ಪಟ್ಟಿಯನ್ನೊಳಗೊಂಡಿರುತ್ತದೆ. 


ಕತ್ತರಿಯ ರಚನೆ ಅಥವಾ ಯಾಂತ್ರಿಕತೆ: ಕತ್ತರಿ ಯಂತ್ರವನ್ನು ಯಂತ್ರದ 
ಚೌಕಟ್ಟಿಗೆ ಜೋಡಿಸಲಾಗಿರುತ್ತದೆ. ಇದಂ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ಪಟ್ಟಿ 
ಮತ್ತು ಒಂದು ಆಲುಗಾಡುತ್ತಿರುವ ಕತ್ತರಿಸುವ ಪಟ್ಟಿಗಳನ್ನು: ಹೊಂದಿರುತ್ತದೆ. 
ಯಂತ್ರವನ್ನು ನಡೆಸುತ್ತಿರುವಾಗ ಕತ್ತರಿಯು ನಿಶ್ಚಲ ಸ್ಥಿತಿಯಲ್ಲಿರುವ ಪಟ್ಟಿಯ ಮೇಲೆ 
ಚಲಿಸುತ್ತಿರುತ್ತದೆ. ಆಗ ಮನೆಯಲ್ಲಿ ಬಟ್ಟೆಯನ್ನು ಕತ್ತರಿಸಲೂ ಉಪಯೋಗಿಸುವ 
ಕತ್ತರಿಯಂತೆ ಯಂತ್ರದ ಕತ್ತರಿಯು ಬೆಳೆಯನ್ನು ಕೊಯ್ಯುತ್ತ ಹೋಗುತ್ತದೆ. 
ಒಂದು ಉಕ್ಕಿನ ಪಟ್ಟಿಗೆ ತ್ರಿಕೋನಾಕಾರದ ಚೌಕುಗಳನ್ನು ಕಟಿಮೊಳೆ(ರಿವೀಟ್‌)ಗಳ 
ಸಹಾಯದಿಂದ ಬಂಧಿಸಲಾಗಿರುತ್ತದೆ. ಮೊನಚಾಗಿರುವ ಚಾಸುಗಳನ್ನು ಹೆಚ್ಚು 
ಇಂಗಾಲ ಅಂಶವುಳ ೈ ಉಕ್ಕಿನಿಂದ (ಎಚ್‌.ಸಿ.ಎಸ್‌) ಮಾಡಿರುತ್ತಾರೆ, ಜಾಕುವಿನ 
ಪ್ರತಿಯೊಂದಂ ಭಾಗವನ್ನು ಫಲಕ ರಕ್ಷಕಗಳಿಂದ ಮುಚ್ಚಿರುತ್ತಾರೆ. 


ರಕ್ಷಾಫಲಕ (ಲೆಡ್ಡರ್‌ಪ್ಲೇಟ್‌)ಗಳು: ಇವು ಬೆಳೆಗಳು ಚಾಕುಗಳ (ಕತ್ತರಿಯ) 

ಕಡೆಗೆ ಹೋಗುವಂತೆ ಮಾಡುವುದಲ್ಲದೆ, ಗಿಡಗಳ ಕಾಂಡಗಳಿಗೆ ಹೋಗಲು ಸಹಾಯ 
ಮಾಡುತ್ತವೆ. ರಕ್ಷಕಗಳಿಗೆ ಕಟಿಮೊಳೆಗಳ ಮೂಲಕ ಚೌಕಾಕಾರದ ತುದಿಯುಳ್ಳ 
_ ಲೆಡ್ಡರ್‌ ಫಲಕಗಳನ್ನು ಜೋಡಿಸಲಾಗಿರುತ್ತದೆ. ಇವುಗಳ ತುದಿಗಳು ಕರಗಸದ ಹಲ್ಲು 
ಗಳಂತೆ ಇರುವುದರಿಂದ ಗಿಡದ ಕಾಂಡಗಳು ಜಾರದಂತೆ ನೋಡಿಕೊಳ್ಳು ತ್ತವೆ. ಚಾಕು 
ಗಳನ್ನು ಹಿಂದಿನ ಬದಿಯಲ್ಲಿ ತಿರುಗು(ವಿಯರಿ) ಫಲಕಗಳಿಂದ ಅಳವಡಿಸಲಾಗಿರುತ್ತದೆ, 


86 ಸಾಗುವಳಿ ಉಪಕರಣಗಳು ” 


ಇವು ಹಾಳಾದಾಗ ಬದಲಿಸುತ್ತಿರಬೇಕು ; ಇಲ್ಲದಿದ್ದರೆ ಚಾಕುಗಳಿರಂವ ಭಾಗವು 
ಸಡಿಲಗೊಂಡು ರಕ್ಷಾಫಲಕಗಳೊಂದಿನ ಸಂಪರ್ಕವನ್ನೂ ₹ಳೆದುಕೊಳ್ಳು ತ್ತವೆ. ಚಾಕುಗಳ 
(ಕತ್ತರಿಯ) ಭಾಗವು ಸರಿಯಾಗಿ ಕಾರ್ಯನಿರ್ವಹಿಸಲು ರಕ್ಷಾಫಲಕಗಳೊಡನೆ 
ಸರಿಯಾದ ಸಂಪರ್ಕ ಹೊಂದಿರಬೇಕು, ಈ ಸಂಪರ್ಕವೇರ್ಪಡಿಸಲು ಅಲಗಿನ ಹಿಡುಕ 
(ಕ್ಲಿಪ್‌) ಬಳಸಲಾಗುತ್ತದೆ, ಚಲನೆಯಲ್ಲಿರುವ ಕತ್ತರಿ ಫಲಕಗಳ `ಎರಡು ಕಡೆ 
ಕೊನೆಗೂ ಒಂದೊಂದು ಪಂಖ (ಫ್ಯಾನ*)ಗಳನ್ನು ಒಳಗಿನ ಮಸ್ಸುಲಿಗೆ ಒಂದು, 
ಹೊರಗಿನ ಮಗ್ಗು ಲಿಗೆ ಇನ್ನೊಂದನ್ನು ಜೋಡಿಸಲಾಗಿರುತ್ತದೆ. ಒಳಗಿನ ತಿರುಪು 
(ಸ್ಕೂ,) ಸ್ವಲ್ಪ ದೊಡ್ಡದಾಗಿದ್ದು ಹೊರಗಿರುವ ತಿರುಪ ಸ್ವಲ್ಪ ಚಿಕ್ಕದಾಗಿರುತ್ತದೆ. 
ಈ ತಿರುಪುಗಳ ಕೆಳಗಿರುವ ಸರಿಪಡಿಸುವ ತಿರುಪುಗಳ ಮುಖಾಂತರ ಕತ್ತ ರಿಸುತ್ತಿರುವ 
ಎತ್ತರವನ್ನು ಹೊಂದಿಸಿಕೊಳ್ಳಬಹುದು. ಈ ರೀತಿಯಾಗಿ ಕತ್ತರಿಸಿ ಬಂದದ್ದನ್ನು 
ಸ್ವಯಂಚಾಲಿತವಾಗಿ ಉರುಳೆಯೊಳಗೆ ಮತ್ತು ಸಾಗಿಸುವ ಸಾಧನಕ್ಕೆ ರವಾನಿಸಲಾಗು 
ತ್ತದೆ, ಇಲ್ಲಿ ಕಾಳುಗಳನ್ನು ಬೇರ್ಪಡಿಸುವ ಯಂತ್ರವಿದ್ದು ಒಕ್ಕಿದುದನ್ನು ಬೇರ್ಪಡಿಸಿ 
ಚೀಲಗಳಲ್ಲಿ ತುಂಬಲಾಗುತ್ತದೆ. ಒಕ್ಕುವುದರಿಂದ ಬಂದ ಹೊಟ್ಟನ್ನು ಹೊಲದಲ್ಲಿಯೇ 
` ಬಿಡಲಾಗುತ್ತದೆ. ಇದನ್ನು ಸಾವಯವ ಗೊಬ್ಬರದುತೆ ಉಪಯೋಗಿಸಿಕೊಳ್ಳೆ 
ಬಹುದಂ. ಒಂದುವೇಳೆ ಹೊಟ್ಟನ್ನು ದನಕರುಗಳಿಗೆ ಉಪಯೋಗಿಸಲು ಬೇಕಾಗಿದ್ದರೆ, 
ಕೂಲಿಯವರ ಸಹಾಯದಿಂದ ಹೊಲದಿಂದ ತೆಗೆದು ಸಂಗ್ರಹಿಸಿಕೊಳ್ಳಬಹುದು. “ 


ತೂರುವಿಕೆ 


ತೂರುವುದೆಂದರೆ ಕಾಳುಗಳನ್ನು ಹೊಟ್ಟು ಮತ್ತು ಹುಲ್ಲು ಮಂಂತಾದ ಕಶ್ಮಲ 
ಪದಾರ್ಥಗಳಿಂದ ಬೇರ್ಪಡಿಸುವುದು ಎಂದರ್ಥ. ಸಾಮಾನವಾಗಿ ನವ್ಮ್ಮಾ ದೇಶದಲ್ಲಿ 
ತೊರುವಿಕೆಯನ್ನು ಮೊದಲಿನಿಂದಲೂ ಬಿದಿರಿನ ಬುಟ್ಟಿ ಅಥವಾ ಬಿದಿರಿನ ವಂರಗಳ 
ಉಪಯೋಗದಿಂದ ಮಾಡುತ್ತಾರೆ. ಈ ತೆರನಾದ ತೂರುವಿಕೆಯನ್ನು ಸ್ವಾಭಾವಿಕ 
ವಾಗಿ ಸಿಗುವ ಗಾಳಿಯಲ್ಲಿ ನಿರ್ವಹಿಸಲಾಗುತ್ತದೆ. ಸುಗ್ಗಿಯ ಕಾಲದಲ್ಲಿ ಹೆಚ್ಚಾಗಿ 
ಗಾಳಿ-ಬೀಸುವುದರಿಂದ ಈ ವಿಧಾನವು ಅನುಕೂಲಕರವೂ ಅಲ್ಲದೆ ಖರ್ಚುರಹಿತ 
ವಿಧಾನವೂ ಆಗಿರುತ್ತದೆ. ಈ ರೀತಿಯಲ್ಲಿ ತೂರಲು ಸಾಮಾನ್ಯ ಮಟ್ಟಕ್ಕಿಂತ ಎತ್ತರ 
ದಲ್ಲಿರುವ ಪ್ರಶಸ್ತವಾದ ಸ್ಥಳವನ್ನು ಆರಿಸಿಕೊಂಡು ಒಕ್ಕಿದ ಕಾಳನ್ನು ಹತ್ತಿರದಲ್ಲಿರಿಸಿ 
ಕೊಂಡು, ಬುಟ್ಟಿ ಕ ಅಥವಾ ಮರಗಳಲ್ಲಿ ತುಂಬಿಕೊಂಡು ಎತ್ತರವಾದ ಸ್ಥಳದಲ್ಲಿ ನಿಂತು 
ಕೈಯನ್ನು ಮೇಲಕ್ಕೆತ್ತಿ ಮೊರವನ್ನು ಆಲುಗಿಸುತ್ತಿರುವಾಗ ಕಾಳುಗಳು ನಿಧಾನವಾಗಿ 
ಕೆಳಕ್ಕೆ ಬೀಳುತ್ತಿರುತ್ತವೆ. ಗಾಳಿಯು ಕಾಳಿಗಿಂತ ಹಗುರಾದ ಎಲ್ಲ ಪದಾರ್ಥಗಳನ್ನು 
ದೂರ ತಳ್ಳಿಕೊಂಡಂ ಹೋಗುತ್ತದೆ; ಕಾಳುಗಳು ಅಲ್ಲಿಯೇ ಕೆಳಗೆ ಬೀಳಂತ್ರವೆ. 
ಹೀಗೆ ಹೊಟ್ಟೆನ ಮತಂ, ಕಾಳಿನ ಎರಡು ಬೇರೆ ಬೇರೆ ರಾಶಿಗಳಂಂಟಾಗುತ್ತವೆ. 
ಇವುಗಳನ್ನು ಬೇರೆ ಬೇರೆ ಚೀಲದಲ್ಲಿ ತುಂಬುತ್ತಾರೆ. ಈ ವಿಧಾನದಲ್ಲಿ ದಿನಕ್ಕೆ 8ರಿಂದ 


ಸಸ್ಮ ಸಂರಕ್ಷಣೆ ಮತ್ತು ಸುಗ್ಗಿ ಉಪಕರಣಗಳು 87 


10 ಕ್ವಿಂಟಾಲ್‌ ಕಾಳನ್ನು ತೂರಬಹುದು, ಒಂದೊಂದು ಸಾರಿ ಗಾಳಿ ಬೀಸದಿರ 
ಬಹುದು, ತೂರುವ ಸಮಯದಲ್ಲಿ ಮಳೆ ಬರಬಹುದು. ಇಂಥ ಅನೇಕ ಸಮಸ್ಯೆಗಳನ್ನು 
ಪರಿಹರಿಸಿಕೊಳ್ಳಲು ಕೃತಕವಾಗಿ ತೂರಂವ ವಿಧಾನ ಬಳಕೆಯಲ್ಲಿದೆ. ಈ ವಿಧಾನದಲ್ಲಿ 
ಬೇರೆ ಬೇರೆ ಆಕಾರ, ಅಳತೆಗಳಿರುವ ಯಾಂತ್ರಿಕ 
ವಾದ ಪಂಖ(ಫ್ಯಾನ್‌) ಗಳನ್ನು ಉಪಯೋಗಿಸ 
ಲಾಗುತ್ತದೆ. ಇದರ ಒಂದು ಉದಾಹರಣೆಯನ್ನು 
ಚಿತ್ರ 33ರಲ್ಲಿ ತೋರಿಸಲಾಗಿದೆ. ಈ ಪಂಖದಲ್ಲಿ 
ಒಂದು ಕಾಂಡದ ಒಂದು ತುದಿಗೆ ಫ್ಯಾನನ್ನು 
ಜೋಡಿಸಲಾಗಿದ್ದು ಇನ್ನೊಂದು ತುದಿಗೆ ಒಂದು 
ಚಿಕ್ಕ ಹಲ್ಲಂಚಕ್ರವನ್ನು ಜೋಡಿಸಲಾಗಿರುತ್ತದೆ. ' 
ಇವೆರಡನ್ನೂ ಸೈಕಲ್‌ ಸರಪಣಿಯೊಂದಿಗೆ ಜೋಡಿ. 
ಸಿದ್ದು ಕಾಲೊತ್ತಿಗೆ(ಪೆಡಲ್‌) ತುಳಿಯುವುದರಿಂದ 
ಪಂಖ ತಿರುಗುವಂತೆ ಮಾಡಲಾಗುವುದು. ಮೊದ . 
ಲಿನ ವಿಧಾನದಲ್ಲಿರುವಂತೆಯೇ ಎತ್ತರ ಸ್ಥಳದಿಂದ 
ತೂರುವುದರಿಂದ ಕಾಳು ಮತ್ತು ಹೊಟ್ಟನ್ನು 
ಪ್ರತ್ಯೇಕಿಸಲಾಗುತ್ತದೆ. 


ನೈಸರ್ಗಿಕ ಗಾಳಿಯ ಕೊರತೆಯಾದಾಗ ಈ 
ಸಾಧನದಿಂದ ಕೃತಕವಾಗಿ ಗಾಳಿ ಚಲನೆಯನ್ನುಂಟು 
ಚಿತ್ರ 37: ಕೃತಕವಾಗಿ ಮಾಡಿ, ಕಾಳೆನ್ನು ಹೊಟ್ಟೆ ಕೈನಿಂದ ಬೇರ್ಪಡಿಸಲು ` 
ಕಾಳು ತೂರುವ ಪಂಖ(ಫ್ಕಾನ್‌) ಅನುಕೂಲವಾಗುತ್ತದೆ. ಆ 





ಅಗಲತಳವಿರುವ 
ಒಡ್ಡು. 
ಆಗ್ನಿ ಶಿಲೆ 
ಆಡಿಗಟ್ಟು, 
ಭೂಮಿ ಮಗ್ಗ ಲು 
ಅನಿಲ ಭದ್ರ 
ಅಭ್ರಕ 
ಅಲ್ಪ (ತೆಳು) 
ನೀರಾವರಿ 
ಆಕರ್ಷಕ ಆಹಾರೆ 
' ಆಚ್ಚಾದನೆ, " 
ಹೊದಿಕೆ 
ಅರ್ದ, ಪ್ರದೇಶ 
ಆಮ್ಲೀಯೆತೆ 
ಆವಿಯಾಗುವ 
ದ್ರಾವಣ 
ಆಳವಿಲ್ಲದ ಮಣ್ಣು 
ಇಂಗಾಲೀಕರಣ 
ಇಳಿಜಾರು 
ಇಳಕಲು 
ಈಸು 
ಉತ್ಕರ್ಷಣೆ 
ಉತ್ಪಾದಕ 
ಉದರ ಪಾಷಾಣ 


ಉರುಳೆ 
ಉಳುತ, ಹದ 
ಉಳುವೆ 
ಎರೆಹುಳು 
ಎಳಿಯುವ 
ಏಕಮಾನ 
ಏರುದಿನ್ನೆ 


ಪಾರಿಭಾಷಿಕ ಶಬ್ಧಕೋಶ 


Broadbase 
bund 
Igneous rock 


Land side 

Air tight 

Mica 

Light 
irrigation 

Bait 


Mulch 


Humid Area 
Acidity 
Volatile 
Liquid 
Light soil 
Carbonation 
Slope 
Gradient 
Beam 
Oxidation 
Generator 
Stomach 
poison 
Cylinder 
Tilth 
Tillage 
Earthworm 
Draft 
Unit 
Ridge - 


ಏರು ನಿರ್ಮಾಪಕ 
ಒಡ್ಡು (ಕಟ್ಟ) 
ಒಣ ಬೇಸಾಯ 
ಒತ್ತೆಡಮಾಪಕ 


ಒಳಸೋಸುವಿಕೆ 


ನ ಕಡಿವಾಣ 


ಕಾಲ್ಮಣ್ಕೆ 
ಕಾಲೊತ್ತಿಗೆ 
ಕಾಲಿನ ಸ್ಪ್ರೇಯರ್‌ ; 
ಕಾಲುವೆ " 
ಕಾದತೆ 
ಕಿರುಹೆರಿಕೊಚ್ಚ ಣೆ 
ಕೆರೆದು , 
ತೆಗೆಯುವುದು 
ಕೆಳಮಣ್ಣು 
ಕೇಂದ್ರಾಪಗಾಮಿ 
ಪಂಪ್‌ 
ಶೇಶಾಕರ್ಪಕ ನಳಿಕೆ 


ಕೇಶಾಕರ್ಷಕ ನೀರು 


ಕ್ಷೇತ್ರ 
ಕ್ಷೇತ್ರ ಸಾಮರ್ಥ 


ಕೈವಕ್ರದಂಡ 
ಕೊಚ್ಚಣೆ (ಸವಕಳಿ) 
ಕೊರಕಲು 

ಕೊಚ್ಚಣೆ 
ಕೊರಕಲು ಹತೋಟಿ 
ಕೊಳವೆ 
ಕೊಳೆಯುವಿಕೆ 


Ridger 

Terrace 

Dry farming 

Pressure | 
gauge 

Infiltration 

Bridle 


Pedal 

Foot sprayer 
Channel 
Alkalinity 
Rill erosion 


A 


Scraping 
Sub soil 
Centrifugal 
pump 
Capillary 
tube 
Capillary 
water 
Area 
Field 
Capacity 
Crank 
Erotion p 


Gully erotion 
Gully control 
Boom 

Decompostior 


ಪಾರಿಭಾಷಿಕ ಶಬ್ದಕೋಕ " 


ಕೋಣೆ Chamber 
ಗಾತ್ರ Volume 
ಗಾಳಿ ಒತ್ತಡದ Compressed 
ಸ್ಪ್ರೇಯರ್‌ ir sprayer 
ಗುಣಕ Coefficient 
ಗುಣಹೊಂದುವ Curative 
ಗುರುತ್ವಾಕರ್ಷಣೆ 
ಯಿಂದ ಹರಿಯುವಿಕೆ Gravity flow 
ಚಾಚುಗೋಲು Lance 1 
ಚಿಮ್ಮುನಾಳ Jet 
ಚೆಲ್ಲುವಿಕೆ Broad casting 
ಜರಡಿ ' Strainer 
ಜಲಒತ್ತಡದ Hydraulic 
ಸ್ಟ್ರೇಯೆರ್‌ * sprayer 
ಜಲವಿಶ್ಲೇಷಣೆ Hydrolysis 
ಜಲ ಶಿಲೆ Sedimentary 
ಸ rock 
ಜಾರು ಕೊಚ್ಚಣೆ Slip erosion 
ಜೇಡಿ, ಎರೆ Clay 
ಜೇಡಿಮಣ್ಣು Heavy soil 
ಡಬ್ಬಿ Canster 
ತಟಸ್ಥ Neutral 
ತಿಪ್ಪೆಗೊಬ್ಬರ Farmyard 
manure 
ತುಂತುರು ಯಂತ್ರ Automizer 
ತೃಣಧಾನ್ಯ Millet 
ತೇಲ್ಮಣೆ Float 
ತೇವಾಂಶ Moisture 
ಧಕ್ಕೆಸಹನೆ Buffering 
ಧೂಪಕ ೫೬71880: 
ಧೂಳು Dust . K 
ನಾಟಿಮಾಡುವಿಕೆ Transplanta- 
tion 


ನಿರ್ದಿಷ್ಟ ಪ್ರದೇಶ 
ದಿಂದ ಬರುವನೀರು Runoff water 
ನೀರುಧಾರಣ Water holding 
ಸಾಮರ್ಥ್ಯ capacity 


ನೀರು ಹರಿಯ 
ಬಿಡುವುದು 

ನೇರಿನಲ್ಲಿ ಕೂಡಿಸಬಲ್ಲ 

ಪುಡಿ 

ನೇಗಿಲ ತಳ 

ನೇಗಿಲ ತಳಗಟ್ಟು 

ನೊರೆವಸ್ತು 

ಪಟ್ಟೆ ಬೇಸಾಯ 

ಪತಂಗೆ 

ಪರಾವಲಂಬಿ " 

ಪರಿಮಾಣ 

ಪ್ರತಿಬಂಧಕ 

ಪ್ರಬಲತೆ (ಸಾಂದ್ರತೆ) 

ಪ್ರವೇಶ್ಮತೆ 

ಪಾಟೀಕಲು 

ಪೀಡೆ 

ಪೂರೈಕೆಯ ಮಾರ್ಗ 

ಬದುಪಟ್ಟೆ ನೀರಾವರಿ 


ಬಸಿಗಾಲುವೆ 

ಬೆಂಚು ಜಗತಿ 

ಬೆನ್ನಿನ ಮಂಜು 
ಗೊಳಿಸುವ ಮತ್ತು 
ಧೂಳಿಸುವ ಯಂತ್ರ 

ಬೆರೆಯುವಿಕೆ ' 


- ಬೆಳವಣಿಗೆ 


ನಿಯಂತ್ರಕ 
ಬೆಳೆಗೆಳ ನೀರಿನ 
ಬೇಡಿಕೆ 


ಬೆಳೆಸರದಿ (ಕಾಲಗೈ) 
ಬೈರಿಗೆ 
ಭೂ ಜಲಪಾತಳಿ 


ಭೂಮಿ ಇಳಕಲು 


ಭೌತಿಕ 
ಹವಾವಸಾನಕ್ಕಿಯೆ 


89 


Flooding 
Wettable , 
powder 
Bottom 
Plough sole 
Emulsion 
Strip cropping 
Beetle 
Parasite 
Quantity 
Preventive 
Concentration 
Permeability ; 
Slate 
Pest 
Delivery line 
Broder strip 
irrigation 
Drain 
Bench terrace 
Knapsack 
mistblow 
cum duster 
Compatability 
Growth 
regulator 
Water 


reqirement 
of crop 


Crop rotation 
Auger 
Ground 
water table 
Land grading 
Physical 
weathering 


90 


ಮಂಜುಕವಿಸುವ 
ಸಿಂಪರಣೆ ಯಂತ್ರ 
ಮಣ್ಣಿನ ಮಾದರಿ 
ಮಣೆ ನೇಗಿಲು, 
ರೆಕ್ಕೆ ನೇಗಿಲು 
ಮರಳುಗಲ್ಲು 
ಮೆಕ್ಕಲು ಮಣ್ಣು 
ಮೇಲ್ಮಣ್ಣು, 
ಹುಲ್ಲಿನ ಹೆಂಟೆ 
ಯಾಂತ್ರಿಕ 
ರಂಧ್ರ 
ರಚನೆ 
ರಾಸಾಯನಿಕ 
ಹವಾಮಾನ ಕ್ಲಿಯೆ 
ರೂಪಾಂತರ ಶಿಲೆ . 


ರೇವೆ 
ವರ್ಗೀಕರಣ 
ವರ್ತುಲ ಪದ್ಧತಿ 
ವಾತಾವರಣ 
ವಾಹಕ 
ವಿಷರ್ಯಯ 
ವಿಶ್ಲೇಷಣೆ 
ಶುಷ್ಕ 
ಶೊನ್ಯ 
ಶಿಕಾರಿ 
ಸಂಗ್ರಾಹಕ ಕಡಾಯಿ 
ಸನ್ನೆ ಹಿಡಿ, 
ಮೀಟುಗೋಲು 
ಸಮತಲ ಜಗತಿ 
ಸಮವಾತಳಿ ಪಟ್ಟೆ 
ನೀರಾವರಿ 
ಸಮಪಾತಳಿ 
ಸಾಗುವಳಿ 
ಸಮಸ್ಥಿತಿ 
ಸವಳು ಮಣ್ಣು 


Mist sprayer 
Soil sample 
Mould board 
Plough 
Sand stone 
Alluvial soil 


Sod 
Mechanical 
Pore 
Structure 
Chemical 
weathering 
Metamorphic 
rock 
Silt 
Classification 
Ring method 
Atmosphere | 
Carrier 
Reciprocal 
Analysis 
Arid 
Vacuum 
Predator 
Tank 


Lever handle 
Level terrace 
Countour strip 
irrigation 
Contour 
bunding 
Equilibrium 
Saline soil 


ಸಸಾರಜನಕ 
ಸ್ಪರ್ಶ ಪಾಷಾಣಗಳು 


ಸ್ಪಟಿಕ 
ಸ್ರವಿಸುವಿಕೆ 
ಸ್ವರೂಪ 
ಸಾಗಾಣಿಕೆಯಾದ 


ಮಣ್ಣು 
ಣ 


ಸಾರ 

ಸಾರಜನಕ 
ಸಾವಯವ ಆಮ್ಲ 
ಸ್ಮಾಭಾವಿಕ ಹತೋಟಿ 


ಸಿಂಪರಣಾಕೊಳವೆ 
ಸಿಂಪರಣಾ ನೀರಾವರಿ 


ಸು! 


ಸು: 


ಣ್ಣ 
ಇ 

ಜಿ 
3 


ಕಲ್ಲು 
ಯುತ ಮಣ್ಣು 


ಸೂಕ್ಷಾ ಸರಣ 


ಒತ್ತಡ 


ಸೂಕ್ಷ್ಮ (ತಿರುಪು) 


ಬೈರಿಗೆ 


ಸೂಸುಬಾಯಿ 
ಸೋರುವಿಕೆ 
ಹಸುರು ಗೊಬ್ಬರ 


ಹೀರುವಿಕೆ 


ಹುಲ್ಲುನೆಲ 


ಹೊದಿಕೆ 

ಹೊದಿಕೆ ಟಿಳೆ 
ಹೊರಬಾಗಿದ ಮೈ 
ಹೊರಮಾರ್ಗ 
ಹೊರಹೊಮ್ಮುವ 


(ಹೊರಹಾಕುವ) 
ಪೈಪ್‌ 


ಸಾಗುವಳಿ ಉಪಕರಣಗಳು 


Protein 
Contact 
poison 
Crystalline 
Purcolation 
Texture 
Transported 
soil 
Extract 
Nitrogen | 
Organic acid 
Natural 
control 
Spray boom 
Sprinkler 
irrigation 
Lime stone 
Calcareous 
soil 
Osmotic 
pressure , 
Screw auger 
Nozzle 
Leaching 
Green 
manure 
Absorption 
Lawn 
Canopy 
Cover crop’ ' 


Convex 


Outlet 


Discharge 
‘pipe 


1 


ಆಧಾರ ಗ್ರಂಥಗಳ ಪಟ್ಟಿ ' 


ಎ.7070ೆ. Book of Agriculture, New Delhi: Indian 


Council of Agricultural Research, 1967. 


Irashad Ali, Farm power and Machinery and Surveying. 
Allahabad : Kitab Mahal, 15, Thorn Hill Road, 1967. 


Kherdekar, D. N., Agricultural Engineering for 
Extension Workers. New 120181 : Directorate of Exten- 
sion, Ministry of Food and Agriculture, 1959, 


Michel, A. M., Ojha, T. P., Principles of Agricultural 
Engineering 101-1. Jodhpur: R. ಲ, Jain for Jain 
Brothers, Ratan Road, 1966, ` 


Mourya, N. L., Devadattam, ಐ. S.K, Maintenance of 
Manually Operated Sprayers. Raichur: A.E.1, (U.A.S. 
Extension Bulletin AE-6), 1977, 


ಭೆ 


Do AA ಊಾ ಯ. UW Nr 


[ON 
A&W Hm Oo 


15. 
16. 
17. 
18. 
19. 
20. 
21. 


22. 
23. 
24. 
25. 


ಕನ್ನಡ ಅಧ್ಯಯನ ವಿಭಾಗ ಪ್ರಕಟಿೆಗಳು 


* ಸುಭೀಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 


ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 
ಕೀಟ ವಿಂಗಡಣೆ 
ಕೀಟ ಹತೋಟಿ (ದ್ವಿತೀಯ ಮುದ್ರಣ) 


. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-1 
, ತರಕಾರಿ ಬೇಸಾಯ 

. ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 
- ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 

» ರೈತರ ನೆಚ್ಚುವೆಂಚ್ಚೆನ ಮರಗಳು 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-2 
ಎ. ಬೀಜಗಣಿತ ಪರಿಚಯ, ಭಾಗ-1 

. ಮಣ್ಣು ಮತ್ತು ನೀರು ನಿರ್ವಹಣೆ 

N ಮಣ್ಣು 

» ಕೃಷಿ ಸಹಕಾರ 


ಕಳೆಗಳಂ ಮತ್ತು ಕಳೆಗಳ ನಿಯಂತ್ರಣ 
ಗೋಸಂಪತ್ತು 
ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧ ತಿಗಳಂ 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 
ಪಶುವೈದ್ಯಕೀಯ ವಿಜ್ಞಾನ (ದಿ ತೀಯ ಮುದ್ರಣ) 
ಹೊಲದ ಬೆಳೆಗಳಿಗೆ ಬೀಳಂವ ಕೆಲವು ಕೀಟಗಳು 
ಟ್ರಾಕ್ಟರುಗಳು ಹಾಗೂ ಅವುಗಳನ್ನು 
ಸುಸ್ಮಿತಿಯಲ್ಲಿಡುವ ಕ್ರಮಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಮವರ್ಗೀಕರಣಶಾಸ್ತ್ರ 


*.ಪೃತಿಗಳು ತೀರಿವೆ 


ಸಾಬಾ 
2-50 
7-00 
15-00* 
12-50 
6-25 
12-50* 
5-00 
18-00 
15-00 
11-25 
15-00 
15-00 
11-25 
6-25 
15-00 
6-25 
7-50 
17.50 
6-00 
8-25* 


7-50* 
10-00 
11-25* 
15-00 
15-00 


ಕ್ಯಾಲಿಕೊ 


6.25% 
19-00 
19-00 
15-00 
20-00 
19-00* 
15-00* 
10-00% 
19-00% 
10-00* 
11-25 
21-25* 
16-00 
12-00* 


12-50* 
15-00 
16-25* 
19-00 
20-00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


26, 
27. 
28. 
29. 


30. 
31, 


32, 
33. 
34, 
35, 
36, 
37. 
38. 
39. 
40. 
41. 
42. 


43. 


44. 
45. 


ಪೌಷ್ಟಿಕ ಆಹಾರ (ದ್ವಿತೀಯ ಮುದ್ಭಣ) 
ಕಡಲ ಮಾನುಗಾರಿಕೆ 
ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳಂ ಹಾಗೂ 
ಅವುಗಳ ಹತೋಟಿ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 

ಕೃಷಿ ಎಂಜಿನಿಯರಿಂಗ್‌ ಪಠ್ಯಪುಸ್ತಕ ಸಮಾಕ್ಷಣೆ ( 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ ; \ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ  ' 
- ಅವುಗಳ ಹತೋಟಿ 

ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 1 
ಅವುಗಳ ಹತೋಟಿ 


ಕ್ಯಾನಿಂಗ್‌-ಆಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಆಲಂಕಾರ ಸಸ್ಯಗಳಿಗೆ ಬೀಳಂವ ಕೀಟಗಳು ಹಾಗೂ 


ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು 
" ಜೀವರಸಾಯನಶಾಸ್ತ್ರ 
ಎಲುಬುಶಾಸ್ತ್ರ 
ಕಡಲೆಕಾಯಿ 


ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-1 
ತೆಂಗಂ, ಅಡಿಕೆ, ಇತರ ಗರಿಮರಗೆಳಿಗೆ ಬೀಳಂವ 
ಕೀಟಗಳು ಹಾಗೂ ಅವುಗಳ ಹತೋಟಿ 


ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 


ಭಾರತದಲ್ಲಿ ಕೋಳಿಸಾಕಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 


* ಪ್ರತಿಗಳು ತೀರಿವೆ 


93 


ಸಾದಾ ಕ್ಕಾಲಿಕೊ 
6-00 16-00 
5-00 10-00 


10-75* 


4_50* 
6-00 


7-50° 
9-50 14-00 
9-50 13-25 

21-50* 
16-25* 

16-25 21-25 
10-75 

20-00 25-00 
11-25 16-25 
10-00* 15-00* 

25-00 30-00 
9-00* 

12-00 


22-50* 27-50 
5-00 


94 


46, 


41. 


"48, 


49. 


50. 
51. 
52. 
53. 
54, 
55, 
56. 
57. 
58. 
59, 
60. 
61. 
62. 
63. 
64. 
65, 
66. 
67. 
68. 
69. 


ಸಾಗುವಳಿ ಉಪಕರಣಗಳು 


Nx 
ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 7-50 
ಹತ್ತಿ (ನೂಲು) ಹಾಗೂ ನಾರಿನ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 10-00 
ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪ ನೇರಿಳೆ 
ಬೆಳೆಗಳಿಗೆ ಬೀಳುವ ಕೀಟಗಳಂ ಹಾಗೂ ಅವುಗಳ ಹತೋಟಿ 5-00* 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳಂವ ಕೀಟಗಳು 
ಹಾಗೂ ಅವುಗಳ ಹತೋಟಿ 3-75 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 4-50 


ಸಸ್ಮಸಾಮ್ರಾಜ್ಯ 25-00 
ಮಾನುಗಾರಿಕೆ ' 10-00 
ಭಾರತೀಯ ಗ್ರಾವೀಣ ಯುವಕ ರೈತಸಂಘಗಳ ಸಂಘಟನೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ಪಾಣಿ ಮೂಲದ ಸೋಂಕುರೋಗಗಳು 7-50 
ದೊಡ್ಡರೋಗ 5-00 
ಮೂಲ ಅರ್ಥಶಾಸ್ತ್ರ ‘ 1900 
ಜೇನಂಸಾಣೆ ೨ 4 17-50 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3-25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರ್ಯಾಕ್ಟರಂಗಳು 


ಅಟ 
ಸಹಕಾರಿ ಬೇಸಾಯ 18-00 
ಕೋಶ . 20-00 
ತರಕಾರಿ ಬೆಳೆಗಳ ಕೀಟ ನಿಯಂತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 
ಸಂಸ್ಕೃತಿಯ ರೂಪಿಕೆಗಳು 17-00 


* ಪ್ರತಿಗಳು ತೀರಿವೆ 


ಸಾದಾ ಕ್ಯಾಲಿಕೊ 


30-00 
15-00 
13-25 


25.00 : 


19-00 
1750 
25-00 
12-00 


24-00 
22.50 


25-00 
60-00 
23-00 
25-00 
19-00 
25-00 
22-00 


| 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


70. 
71. 
72. 
73. 
74. 
75. 
76. 
77. 
78. 


79. 


80. 


81. 
82. 
83. 
84, 
85. 
$6, 
87. 


88. 


89. 
90. 


91. 


ರೇಖಾತ್ಮಕ ಬೀಜಗಣಿತ 

ಹುಲಿ-ಭಾರತದ ರಾಷ್ಟ್ರೀಯ ಮೃಗ 
ನೀರಾವರಿ ತತ್ವ ಹಾಗೂ ಪದ್ಧತಿಗಳು 
ಮಣ್ಣುಶಿಲೀಂಧ್ರ ಕೈಪಿಡಿ 

ಪ್ರಾಣಿಗಳ ವರ್ತನೆ 

ಬೆಳೆಕೀಟಗಳಂ ಮತ್ತು ಅವುಗಳ ಹತೋಟಿ 
ಸಸ್ಯತಳಿ ಅಭಿವೃದ್ಧಿ ವಿಧಾನಗಳು 
ಪ್ರಾಣಿಗಳ ಶರೀರಕ್ರಿಯಾಶಾಸ್ತ್ರ 


. ಆಹಾರ; ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 


ಗಳಿಸಿರವ ಸೂಕ್ಷ್ಮಜೀವಿಗಳಂ 
ನ |. (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-1) 

ಕೆಲವು ಸಸ್ಮಗಳ ವೈಜ್ಞಾ ನಿಕ, ಕುಟುಂಬ. ಇಂಗ್ಲಿಷ್‌ 
ಹಾಗೂ ಕನ್ನಡ ಹೆಸರುಗಳು 

ಮಿನು ಮತ್ತು ಇತರೆ ಸಾಗರೋತ್ಸನ್ನ ಆಹಾರಗಳ 


ಶೀತ ಜೋಪಾಸನೆ 
ಸಾಕುಪ್ರಾಣಿಗಳ ಕೀಲು ಮತ್ತು : ಸ್ನಾಯುಶಾಸ್ತ್ರ 
ಕುರಿಸಾಕಣೆ 
ಜೋಳ 
ಹಂದಿಯ ಭ್ರೂಣಶಾಸ್ತ್ರ 


ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ದಾಸ್ತಾನಂ ಕೀಟಗಳಂ ಹಾಗೂ ಅವುಗಳ ಹತೋಟಿ 
ಮನೆ ಕೀಟಗಳಂ, ಇತರ ಪೀಡೆಗಳಂ ಹಾಗಣ ಅವುಗಳ 
ಎ ಹತೋಟಿ 
ಜಾನಂವಾರಂ ಮತ್ತೂ ವಂನಂಷ್ಯರಿಗೆ ಬೀಳಂವ ಕೀಟಗಳಂ 
' ಹಾಗೂ ಅವುಗಳ ಹತೋಟಿ 
ತೆಂಗಿನ ಜೇಸಾಯ 
ಆಹಾರ ಸಂರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾ, ನ, ಭಾಗ-2) 
ಸೂಕ್ಷ್ಮಜೀವಿಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
'ಗೂಕ್ಷ ಒಜೀವಿ ಜಗತ್ತು, ಭಾಗ-1) 


ಪಾಗ್‌ತಾಂವಿ 


ಸಾದಾ 
3000 
20-00 
45-00 
45-00 
17-00 


17-00 


8-50 
15-00 
20-00 


20-00 
3-00 


"10-00 


35-00 
25-00 
8-00 


10-00 


10-00 


95 


ಕ್ಯಾಲಿಕೊ 
35-00 
24-00 
50-00 
50-00 
22-00 


125-00* 


60-00 
22-00 


20-00 


25-00 
25-00 
13-00 
15-00 
40-00 
30-00 


900*14-00* 


11-00 


17-00 


96 - 


92. 
93. 
94, 


95, 
96. 
97. 
98. 


99, 
100, 


101. 
102. 
103, 
104, 
105. 
106, 
107, 


108. 
109. 


110, 
111. 
112. 
113. 


` ಸಾಗುವಳಿ ಉಪಕರಣಗಳು 


ಸಾದಾ 
ಕೃಷಿ ಸಸ್ಮಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ. 2-00 
ಹಸುರು ಸಸ್ಯದ ಜೀವನ 12-00 


ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧ (ಸೂಕ್ಷ್ಮಜೀವಿ ಜಗತ್ತು, ಭಾಗ-2) 18-00 
ವಿವಿಧ ಆಹಾರಗಳು ಕಲುಹಿತವಾಗಂವಿಕೆ, ಕೆಡಂವಿಕೆ ವಂತ್ತು 
ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-3) 15-00 
ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳಂ ವಂತ್ತಾ 
ಆಹಾರಗಳಂ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-4) 7-00 
ರೋಗಕ್ಕೆ ಸಂಬಂಧಪಟ ಕಂತೆ ಆಹಾರಗಳಂ 

(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-5) 500 

ಆಹಾರ ನೈರಲ್ಯ ಹತೋಟಿ ಮತ್ತು ಪರೀಕ್ಷೆ 
"(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-6) 7-00 
ಕೃಷಿ ಕರ್ನಾಟಕ 12-50 

ದಾಸ್ತಾನಂ, ಮನೆ, ಜಾನಂವಾರಂ ಹಾಗೂ 
ವಂನಂಷ್ಕರಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ವತ್ಸೃಶಾಸ್ತ' 
ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ 
ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ 

ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ 25-00 
ಬತ್ತದ ಬೇಸಾಯ 15-00 


ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳಂ 

ಹಾಗೂ ಅವುಗಳ ಹತೋಟಿ 12-00 
ವ್ಯವಸಾಯ ಮುನ್ನಡೆ - 18-00 
ಕೀಟಶಾಸ್ತ್ರ ಪಾರಿಭಾಷಿಕ ಶಬ್ದ ಕೋಶ 3-50 
ಸಚಿತ್ರ ಬತ್ತದ ಬೆಳೆ ` 12-50 
ಕೋಳಿಸಾಕಣೆ ಕೈಪಿಡಿ (ಪ್ರತಿಇಲ್ಲ) 10-00 
ಮಣ್ಣು ಸೂಕ್ಷ್ಮಜೀವಿಶಾಸ್ತ್ರ 10-00 


ಭೂಸಾರ ಸಂರಕ್ಷಣೆ 7-50 


35-00 ' 


ಕ್ಯಾಲಿಕೊ 


17-00 


17-50. 


35-00 
50-00 
40-00 
60-00 


` 62-50 


35-00 
25-00 


17-00 
28-00 


22-50* 
20-00 
20-00 
17.50 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


114. 
115. 
116. 
117. 
118. 


119. 


120. 
121. 


122, 
123, 
124. 
125. 


126, 
127. 
128, 
129. 
130- 
131. 
132. 
133. 
(34, 
135. 
136. 
137. 
138. 


. . ` ಸಾದಾ 
ಬಿಳಿಕಸ 9-00 
ವೈರಸ್‌ಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗ-3) 7--50 
ಸಂತಾನೋತ್ಪತ್ತಿ ಶರೀರಕ್ರಿಯಾಶಾಸ್ತ್ರ 20-00 
ಲವಂಗ , 3-50 


ಸೂಕ್ಷ್ಮಜೀವಿಗಳ ಉತ್ಪರಿವರ್ತನೆ ಹಾಗೂ 
ಆನುವಂಶೀಯ ಗುಣಗಳ ಪುನರ್‌ ಸಂಯೋಜನೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-4) 15-00 
ಬ್ಯಾಕ್ಟೀರಿಯಗಳ ವರ್ಗೀಕರಣ ಮತ್ತು ವಿವರಣೆ 
'(ಸೂಕ್ಷ್ಮಜೀವಿ ಜಗತ್ತೂ, ಭಾಗ-5) 25-00 
ಎಣ್ಣೆಕೊಡುವ ಕೆಲವು ಹೊಸ ಸಸ್ಮಗಳು 12-00 
ಸೂಕ್ಷ್ಮಜೀವಿಗಳ' ಪರಿಸರಶಾಸ್ತ್ರ ಮತ್ತು ಸೋಂಕು 
ರಕ್ಷಣಾ ಶಾಸ್ತ್ರ (ಸೂಕ್ಷ್ಮಜೀವಿ ಜಗತ್ತು, ಭಾಗ-6) 20-00 
ಕೃಷಿ ಯಂತ್ಹ.ಗಳುವಂ ಕ್ರ ಉಪಕರಣಗಳು 


ಸಸ್ಯಪೋಷಕಗಳು ಮತ್ತ, ಆವುಗಳ ಪಾತ್ರ 1000 
ಮೆಣಸಂ-ಕಪ್ಪುಹೊನನ್ನ 900 


ಮಾನವ 'ಕಲ್ಮಾಣಕ್ಕೆ ಸೂಕ್ಷ್ಮಜ್ಜ೯ವಿಗಳ ಬಳಕೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-7) 5-00 





ಕೃಷಿ ಆರ್ಥಿಕ ವಿಶ್ಲೇಷಣೆ ಪ್ರವೇಶಿಕೆ. ` 25-00 
ರೇಷ್ಮೆ ವ್ಯವಸಾಯ 20-00 
ಕೃಷಿ ಪ್ರಸರಣೆ 25-00 
ಹಣ್ಣಿನ ಬೆಳೆಗಳ ಕೀಟ ನಿಯಂತ್ರಣ ಎ 12-00 
ಶ್ರಿಕೋನಮಿತಿ 15-00 
ಬಿದಿರು ಮತ್ತು ಬೆತ್ತ ತ 10-00 
ಬತ್ತದ ಬೆಳೆ ಕೀಟ ನಿಯಂತ್ರ ಗ್ಗ 9-00 
ಇಪ್ಪತ್ತೊಂಬತ್ತ ನೆಯ, ದಿನ 30-00 
ಮಣ್ಣಿನ ಭೌತಿಕ ಗುಣಧವರ್ತಗಳು 25-00 
ಆಧುನಿಕ ಅಹಾರ ಸೂಕ್ಷ್ಮಜೀವಿ ವಿಜ್ಞಾನ 

ಸುಗಂಧದ್ರವ್ಯ ಸಸ್ಯಗಳು 12-50 


ಸೂಕ್ಷ್ಮಜೀವಿ ಜಗತ್ತು 
ಜೀವಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 2-50 


97 


ಕ್ಯಾಲಿಕೊ 
19-00 


30-00 


22-00 


80-00 
20-00 
19.00 


35-00 
30-00 
35-00 
22-00 
25-00 
20-00 


4000 
35-00 
70-00 
22-50 
130-00 


98 


139. 
149 

141. 
142. 
143. 
144, 
145, 
146. 
147. 


ಪ_ಂಟೇಶನ್‌ ಬೆಳೆಗಳಲ್ಲಿ ಕೀಟ ಹತೋಟಿ 
ಪ್ರಾಚೀನ ಭಾರತದಲ್ಲಿ ಬೇಸಾಯ 

ಪ್ರಾಚೀನ ಅರ್ವಾಚೀನ ದನಗಳ ಇತಿಹಾಸ 
ಬೀಜಗಣಿತ ಪರಿಚಯ (ಭಾಗ-2) 

ಸಾಗಂವಳಿ ಉಪಕರಣಗಳು 

ಮಾವು 

ಬತ್ತ ಸ 

ಬತ್ತದ ಬೇಸಾಯ ಸಮಸ್ಯೆ ಹಾಗೂ ಪರಿಹಾರಗಳು 
ಬೆಳೆಗಳ ಪ್ರಾಣಿ ಪೀಡೆಗಳು 


ಸಾಗುವಳಿ ಉಷಕರಣಗಳು 


ಸಾದಾ ಕ್ಕಾಲಿಕೊ 
14-00 24-00 
(ಅಚ್ಮಿನಲ್ಲಿದೆ) ' 
20-00 30-00 
19-00 29-00 
(ಆಅಚ್ಛಿನಲ್ಲಿದೆ) 


pS 


